


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೯, ೨೦೧೫ (ಚೈತ್ರ ೧೯, ಶಕ ವರ್ಷ ೧೯೩೭) ಸಂಚಿಕೆ ೧೫ 
Volume 150 Bengaluru, Thursday, April 9, 2015 (Chaithra 19, Shaka Varsha 1937) Issue 15 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 643 ಮೈಅಪ್ರಾ 2014 ಬೆಂಗಳೂರು, ದಿನಾಂಕ: 10-02-2015. 


ಹಾಸನ ಜಿಲ್ಲೆ ಅರಕಲಗೂಡು ಪಟ್ಟಣಕ್ಕೆ ಸ್ಥಳೀಯ ಯೋಜನಾ ಪ್ರದೇಶವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 273 ಮೈಅಪ್ರಾ 2014, 
ದಿ: 23-06-2014ರಂದು ಘೋಷಿಸಲಾಗಿದೆ. ಸದರಿ ಪ್ರದೇಶದ ವ್ಯಾಪ್ತಿಯಲ್ಲಿನ ಅಭಿವೃದ್ಧಿಗಳನ್ನು ನಿಯಂತ್ರಸಲು ಮತ್ತು ಮಹಾಯೋಜನೆ ತಯಾರಿಸಲು 





ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ರ ಕಲಂ 4 (ಸಿ) (1) ರನ್ವಯ ಮತ್ತು 4 (ಸಿ) (3) 0 0) 1) ರ ಎ ಹಾಗೂ (1) 
ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹಾಸನ ಜಿಲ್ಲೆ, ಅರಕಲಗೂಡು ಪಟ್ಟಣಕ್ಕೆ ಪ್ರತ್ಯೇಕ ಯೋಜನಾ ಪ್ರಾಧಿಕಾರವನ್ನು ರಚಿಸಿ ಆದೇಶಿಸಲಾಗಿದೆ. 
ಕ್ರಮ 
ಪದನಾಮ ಹೆಸರು ಮತ್ತು ವಿಳಾಸ 
ಸಂಖ್ಯೆ ವ 
1 ಅಧ್ವಕರು 





(ys 


ಕ್ಷ ಸರ್ಕಾರದಿಂದ ನೇಮಿಸಲಾಗುವುದು 
2 ಸದಸ್ಯ ಕಾರ್ಯದರ್ಶಿ 





ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರು, 


ಹಾಸನ ಇವರನ್ನು ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ 
3 ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು | 1. 





ಅರಕಲಗೂಡು ಪಟ್ಟಣ ಪಂಚಾಯಿತಿ ಚುನಾಯಿತ ಸದಸ್ಯರೊಬ್ಬರು 
2. ಅರಕಲಗೂಡು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು 














4 ಮೂರು ಜನ ಇತರೆ ಸದಸ್ಯರು ಸರ್ಕಾರದಿಂದ ನೇಮಿಸಲ್ಪಡುವ ಅಧಿಕಾರೇತರ ಸದಸ್ಯರು 








ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಮಹಾಯೋಜನೆಯು ಅನುಮೋದನೆಗೊಳ್ಳುವವರೆಗೆ ಅಭಿವೃದ್ಧಿಗಳನ್ನು ನಿಯಂತ್ರಿಸಲು ಹಾಸನ ಜಿಲ್ಲೆಯ 
ಹೊಳೆನರಸೀಪುರ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಅನುಮೋದನೆಗೊಂಡಿರುವ ಚಾಲ್ತಿ ವಲಯ 


ನಿಯಮಾವಳಿಗಳನ್ನು ಅನುಸರಿಸಲು 
ಅನುಮತಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R-180 ವಿ. ರಾಜೇಂದ್ರ 
5.0-50 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 


(೫೩೩) 


೫೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 40 ಎಲ್‌ಆರ್‌ಎ 2015 ಬೆಂಗಳೂರು, ದಿನಾಂಕ: 12-02-2015 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಚಿಕ್ಕೋಡಿ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಂಇ 206 ಎಲ್‌ಆರ್‌ಎ 2014, 
ದಿನಾಂಕ: 19-06-2014ರಲ್ಲಿಯ ಕ್ರಮ ಸಂಖ್ಯೆ: 03 ರ ಶ್ರೀಮಹದೇವ ವಿಠು ಪಾಟೀಲ, ಸಾ: ವಾಳಕಿ ತಾ: ಚಿಕ್ಕೋಡಿ ಇವರ ಬದಲಾಗಿ 
ಶ್ರೀ ವೈಭವ ಅಶೋಕ ಪಾಟೀಲ, ಸಾ: ಕೋಡ್ಡಿ, ತಾ: ಚಿಕ್ಕೋಡಿ ಮತ್ತು ಕ್ರಮ ಸಂಖ್ಯೆ: 04 ರ ಶ್ರೀ ಸೀತಾರಾಮ ಮಾರುತಿ ಮೋಹಿತೆ ಸಾ: ಯಮಗಣಿೆ, 
ತಾ: ಚಿಕ್ಕೋಡಿ ಇವರ ಬದಲಾಗಿ ಶ್ರೀ ಪ್ರಶಾಂತ ಶ್ರಾವಣ ಮಧಾಳೆ, ಸಾ: ಕೋಗನಹಳ್ಳಿ ತಾ: ಚಿಕ್ಕೋಡಿ ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿ೦ದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಚಿಕ್ಕೋಡಿ ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ 
ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧೯-182 ಬಿ.ಎಂ.ದಾಕ್ಷಾ ಯಣಮ್ಮ 
50-15 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಒಳ 57 ಪಿಪೀಇ 2014 ಬೆಂಗಳೂರು, ದಿನಾಂಕ: 06-02-2015. 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಆದೇಶ ಸಂಖ್ಯೆ ಡಿಪಿಎನ್‌/ಸಿಶಾ.1ಎ/22/2010-11, ದಿನಾ೦ಕ; 30-10-2010 ರ 
ಅನುಸಾರ ವೇತನ ಶ್ರೇಣಿ ರೂ.11400-300-12300-350-14400-400-16800-450-19500-525-21600ರಲ್ಲಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು-ವ-ಸಹಾಯಕ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಕಾತಿ ಹೊಂದಿದ ಶ್ರೀ ಕೆ.ಆರ್‌.ರಮೇಶ್‌, ಸಹಾಯಕ ಸರ್ಕಾರಿ 
ಅಭಿಯೋಜಕರು-ವ-ಸಹಾಯಕ ಸರ್ಕಾರಿ ವಕೀಲರು ಇವರಿಗೆ ಕರ್ನಾಟಕ ನಾಗರೀಕ ಸೇವಾ(ಸೇವೆ ಮತ್ತು ಕನ್ನಡ ಭಾಷಾ ಪರೀಕ್ಷೆ) ನಿಯಮಗಳು 1974ರ 
ನಿಯಮ 5 ರ ಅನ್ವಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದರಿಂದ ವಿನಾಯಿತಿಯನ್ನು ನೀಡಿದೆ. ಮುಂದುವರೆದು, ಶ್ರೀ ಕೆ.ಆರ್‌.ರಮೇಶ್‌ 
ಇವರ ಪರಿವೀಕ್ಷಣಾ ಅವಧಿಯನ್ನು ದಿನಾಂಕ: 12-11-2012 ರಿಂದ ಅನ್ವಯವಾಗುವಂತೆ ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) ನಿಯಮಗಳು, 
1977ರ ನಿಯಮ 5(1)(ಎ)ರ ಪ್ರಕಾರ ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧೧-183 ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ) 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ದಾ 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಅಪಜೀ 64 ಅಅಸೇ 2014 ಬೆ೦ಗಳೂರು, ದಿನಾಂಕ: 03-02-2015. 


ದಿನಾಂಕ: 29-05-2014 ರ ಅಧಿಸೂಚನೆ ಅಪಜೀ 64 ಅಅಸೇ 2014 ರ ಅನುಬಂಧ-।ರ ಕ್ರಮ ಸಂಖ್ಯೆ: 58 ರಿಂದ 65 ರಲ್ಲಿ ಕಾಲಂ 
8 ಮತ್ತು 9 ರಲ್ಲಿ ನಮೂದಿಸಿರುವ ಆನೆಕಾವಡಿ "ಡ' ವೃಂದ ಎಂಬುದರ ಬದಲಿಗೆ ಅರಣ್ಯ ವೀಕ್ಷಕ "ಡಿ' ವೃಂದ ಎಂದು ತಿದ್ದಿಕೊಂಡು 
ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧೯-184 ಎಸ್‌. ಬಾಲಕೃಷ್ಣಯ್ಯ 
50-50 ಸರ್ಕಾರದ ಅಧೀನ ಕಾರ್ಯದರ್ಶಿ(ಸೇವೆಗಳು) 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ೫೩೫ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 73 ಎಲ್‌ಆರ್‌ಎ 2014 ಬೆಂಗಳೂರು, ದಿನಾಂಕ: 10-02-2015 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ («1 ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ರಾಯಚೂರು ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 














ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ರಾಯಚೂರು ಜಿಲ್ಲೆ. 1. ಶ್ರೀ ಪಾಗುಂಟಪ್ಪ, ಮಿರ್ಜಾಪುರ, ರಾಯಚೂರು ತಾಲ್ಲೂಕು. ಸಾಮಾನ್ಯ 
ರಾಯಚೂರು ತಾಲ್ಲೂಕು 
2. ಶ್ರೀ ಆದೆಪ್ಪ ರಾಯಚೂರು ಟೌನ್‌ ಮೀಸಲಾತಿ 
3. ಶ್ರೀ ಕಿಶನ್‌ ರಾವ್‌, ಎಲ್‌.ಕೆ.ದೊಡ್ಡ, ರಾಯಚೂರು ತಾಲ್ಲೂಕು. ಸಾಮಾನ್ಯ 





4. ಶ್ರೀ ನಜೀರ್‌ ಅಹ್ಮದ್‌, ಗಿಲ್ಲೆಸೂಗೂರು, ರಾಯಚೂರು ತಾಲ್ಲೂಕು. | ಸಾಮಾನ್ಯ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧೯-185 ಬಿ.ಎಂ.ದಾಕ್ಷಾ ಯಣಮ್ಮ 
50-15 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 684 ಕಸಧ 2014 ಬೆ೦ಗಳೂರು, ದಿನಾಂಕ: 24-11-2014 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಧಾರವಾಡ, ಶಿವಮೊಗ್ಗ ಹಾಗೂ ಕಲಬುರಗಿಯ ರಂಗಾಯಣದ 
ಘಟಕಗಳಿಗೆ ಈ ಕೆಳಕಂಡ ಗಣ್ಕರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರುಗಳನ್ನಾಗಿ ನೇಮಿಸಿ 
ಆದೇಶಿಸಿದೆ. 


ಶ್ರೀಯುತರು: 

1. ಡಾ: ಪ್ರಕಾಶ ಗರೂಡ — ರಂಗಾಯಣ, ಧಾರವಾಡ 
2. ಶ್ರೀ ಇಕ್ಬಾಲ್‌ ಅಹಮದ್‌ - ರಂಗಾಯಣ, ಶಿವಮೊಗ್ಗ 
3. ಶ್ರೀ ಆರ್‌.ಕೆ.ಹುಡಗಿ -. ರಂಗಾಯಣ, ಕಲಬುರಗಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧೯೧-186 ಸಿ. ಮಂಜುಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಭಾಗ-1 
ಸಂಖ್ಯೆ: ಒಇ 41 ಹೊಸಿಪ 2015 ಬೆ೦ಗಳೂರು, ದಿನಾಂಕ: 05-02-2015. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಒಇ 159 ಪೊಸಿಪ 2012, ದಿನಾಂಕ: 28-04-2012ರ ಪ್ರಕಾರ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ 
ಮೂಲಕ ಕರ್ನಾಟಕ ಗೆಜೆಟೆಡ್‌ ಪ್ರೊಬೆಷನರ್‌ಗಳ (ಸ್ಪರ್ದಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ) ನಿಯಮಗಳು 1997ರಡಿಯಲ್ಲಿ ಡಿವೈಎಸ್‌ಪಿ (ಸಿವಿಲ್‌) 
ವೃಂದದ ಹುದ್ದೆಗೆ ನೇರ ನೇಮಕಾತಿಗೊಂಡ ಈ ಕೆಳಕಂಡ ಅಧಿಕಾರಿಗಳು 2 ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ 


ದಿನಾಂಕಗಳಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು 1977ರ ನಿಯಮ 5(1)(ಎ)ರ ಪ್ರಕಾರ 
ಘೋಷಿಸಲಾಗಿದೆ. 







































































೫೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 
ಕಸ ಪ್ರೊಬೆಷನರಿ ಡಿವೈಎಸ್‌ಪಿ (ಸಿವಿಲ್‌) ಕತ ಎ ಹ ಪ್ರಧಾನ ಅಭಯ ಪರೀಕ್ಷಾರ್ಥ ಅವಧಿ 
ಕ್ರಸ ಹೆಸರು: ಗ್ರೀಯತರು) ೯ವ್ಯ ನಿರ್ವಹಿಸುತ್ತಿರುವ ಸ್ಥಳ ವರದಿ ಮಾಡಿದ ಜಟ 

ದಿನಾಂಕ 
1 ಸಿದ್ದೇಶ್ವರ ಎನ್‌. ಸಿಐಡಿ 03-05-2012 01-05-2014 
2 ಕಲ್ಲಪ್ಪ ಹಂಡಿಬಾಗ್‌ ಧಾರವಾಡ ಗ್ರಾಮಾಂತರ ಉಪವಿಭಾಗ 10-05-2012 08-05-2014 
3 ಸಚಿನ್‌ ಘೋರ್ಪಡೆ ಕೊಪ್ಪ ಉಪವಿಭಾಗ, ಚಿಕ್ಕಮಗಳೂರು 30-04-2012 28-04-2014 
4 ಅಮಟೆ ವಿಕ್ರಮ ಮೈಸೂರು ಗ್ರಾಮಾಂತರ ಉಪವಿಭಾಗ 05-05-2012 03-05-2014 
5 ಸಜೀತ್‌ ವಿ.ಜೆ ಅರಸಿಕೆರೆ ಉಪವಿಭಾಗ, ಹಾಸನ 03-05-2012 01-05-2014 
6 | ಬಾಬಾಸಾಬ್‌ ನೇಮಗೌಡ ದಾವಣಗೆರೆ ಗ್ರಾಮಾಂತರ ಉಪವಿಭಾಗ 02-05-2012 30-04-2014 
7 ಗೋಪಾಲ.ಎಂ. ಬ್ಯಾಕೋಡ್‌ ಸಿಐಡಿ 05-05-2012 03-05-2014 
8 ಮಹಾನಿಂಗ್‌ ನಂದಗಾಂವಿ ಕಲಬುರಗಿ ಎ. ಉಪವಿಭಾಗ 03-05-2012 01-05-2014 
9 ಉದೇಶ ಟಿ.ಜೆ ಮಂಡ್ಯ ಉಪವಿಭಾಗ 05-05-2012 03-05-2014 
10 ಸವಿತಾ ಹೂಗಾರ ನಾಗಮಂಗಲ ಉಪವಿಭಾಗ, ಮಂಡ್ಯ 28-04-2012 26-04-2014 
11 ಪ್ರಸನ್ನ ದೇಸಾಯಿ ಸಿರಸಿ ಉಪವಿಭಾಗ, ಉ.ಕನ್ನಡ ಜಿಲ್ಲೆ 05-05-2012 03-05-2014 
12 ಶೃತಿ ಎನ್‌.ಎಸ್‌. ಶಿಕಾರಿಪುರ ಉಪವಿಭಾಗ, ಶಿವಮೊಗ್ಗ 28-04-2012 26-04-2014 
13 ಲಕ್ಷ್ಮೀ ಗಣೇಶ್‌. ಕೆ ರಾಮನಗರ ಉಪವಿಭಾಗ 03-05-2012 01-05-2014 
14 ಸ್ನೇಹ ಪಿ.ವಿ. ಸಕಲೇಶಪುರ ಉಪವಿಭಾಗ, ಹಾಸನ 03-05-2012 01-05-2014 
15 ಅನುಪಮಾ ಶೆಣೈ ಕೂಡ್ಲಗಿ ಉಪವಿಭಾಗ, ಬಳ್ಳಾರಿ 07-05-2012 05-05-2014 
16 ನಂದಿನಿ ಬಿ.ಎನ್‌ ಸಾಗರ ಉಪವಿಭಾಗ, ಶಿವಮೊಗ್ಗ 04-05-2012 02-05-2014 
17 ಲಾವಣ್ಯ ಬಿ.ಎನ್‌. ಹಂಪಿ ಉಪವಿಭಾಗ, ಬಳ್ಳಾರಿ 28-04-2012 26-04-2014 
18 ಶಿವಕುಮಾರ್‌ ಆರ್‌. ಮಳವಳ್ಳಿ ಉ.ವಿಭಾಗ, ಮಂಡ್ಯ 04-05-2012 02-05-2014 
19 ಅಚೆ್ಕುಪ್ಪ ಎಂ.ಎ. ಭಟ್ಕಳ ಉಪವಿಭಾಗ, ಉ.ಕ. ಜಿಲ್ಲೆ 11-05-2012 09-05-2014 
20 ಕುಮಾರ್‌ ಚಂದ್ರ ವಿರಾಜಪೇಟೆ ಉಪವಿಭಾಗ, ಕೊಡಗು 05-05-2012 03-05-2014 
21 ಶಶಿಕಾ೦ತ್‌ ಫಸ್ತಿ ಸಿಐಡಿ 14-05-2012 12-05-2014 























ಅಧಿಸೂಚನೆ ಭಾಗ-2 


ಶ್ರೀ ರಾಮಲಕ್ಷಣಸಾ ಅರಸಿದ್ದಿ, ಡಿವೈಎಸ್‌ಪಿ, ಕಾರವಾರ ಉಪವಿಭಾಗ, ಉತ್ತರ ಕನ್ನಡ ಜಿಲ್ಲೆ ಮತ್ತು ಶ್ರೀ ಮಧು ಎನ್‌.ಟಿ. ಡಿವೈಎಸ್ಪಿ, ಪ್ರಾಯೋಗಿಕ 
ತರಬೇತಿ, ಶಿವಮೊಗ್ಗ ಜಿಲ್ಲೆ ಇವರುಗಳ ಪರೀಕ್ಷಾರ್ಥ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಪರಿಕ್ಷಾರ್ಥ) ನಿಯಮಗಳು 1977ರ ನಿಯಮ 
4(1)(2)ರನ್ವಯ ದಿನಾಂಕ: 02-05-2015ರ ವರೆಗೆ ವಿಸ್ತರಿಸಿ ಆದೇಶಿಸಿದೆ. 


PR-187 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜೆ.ಡಿ.ಮಧುಚಂದ್ರ ತೇಜಸ್ವಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ೫೩೭ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 65 ಐಎಂಎಂ 2014, ಬೆಂಗಳೂರು, ದಿನಾಂಕ:24.01.2015 


ಸರ್ಕಾರಿ ಅಧಿಸೂಚನೆ-1&11] ಸಂಖ್ಯೆಆಕುಕ 26 ಐಎಂಎಂ 2014, ದಿನಾ೦ಕ:04.03.2014ರಲ್ಲಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌- ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 
2013ರಡಿಯಲ್ಲಿ ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಬೋಧಕೇತರ ಮತ್ತು ಬೋಧಕ ವೃಂದಗಳಲ್ಲಿ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದವರಿಗಾಗಿ ಹುದ್ದೆಗಳನ್ನು ಗುರುತಿಸಿ, ಹೊರಡಿಸಿರುವ ಅಧಿಸೂಚನೆಗಳನ್ನು ಪರಿಷ್ಕರಿಸಿ, ಈ ಕೆಳಗಿನಂತೆ 
ಮಾರ್ಪಡಿಸಿ, ಅಧಿಸೂಚಿಸಲಾಗಿದೆ. 

ಭಾರತೀಯ ಸಂವಿಧಾನದ ಅನುಚ್ಛೇದ 371 (ಜೆ)ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 
2013ರ ಕಂಡಿಕೆ (3)ರನ್ಹಯ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದಲ್ಲಿನ ಜಿಲ್ಲೆಗಳಾದ ಬೀದರ್‌, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ವ್ಯಾಪ್ತಿಯಲ್ಲಿನ ಕಛೇರಿಯ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದಾವಾರು ಸ್ಥಳೀಯ ವ್ಯಕ್ತಿಗಳಿಗೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಣ ಇಲಾಖೆಯು "ಪ್ರಾದೇಶಿಕ ಸ್ಥಳೀಯ ವೃಂದ' ಎಂದು ಗುರುತಿಸಲಾಗಿದೆ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿನ ಕಛೇರಿ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದವಾರು ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ 
ಹುದ್ದೆಗಳನ್ನು ಹಾಗೂ ಸದರಿ ಆದೇಶದ ಕಂಡಿಕೆ 13ರನ್ವಯ ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯವನ್ನು “ರಾಜ್ಯ ಮಟ್ಟದ ಕಛೇರಿಯೆಂದು” ಗುರುತಿಸಲಾಗಿದೆ. ಸದರಿ ಕಛೇರಿಯ ಬೋಧಕ ವೃಂದದ ಸೇವೆಯಲ್ಲಿನ ಹುದ್ದೆಗಳಲ್ಲಿ ಹೈದ್ರಾಬಾದ್‌- 
ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ ವೃಂದಾವಾರು ಶೇ.8ರಷ್ಟು ಹುದ್ದೆಗಳನ್ನು ಅನುಬಂಧ 1&11ರಲ್ಲಿರುವಂತೆ ಮೀಸಲಿರಿಸಿ ನಿಗದಿಪಡಿಸಿ, ಹೊಸದಾಗಿ ಅಧಿಸೂಚಿಸಿದೆ. 


ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಹೈದ್ರಾಬಾದ್‌-ಕರ್ನಾಟಕ ವಿಶೇಷ ಕೋಶ) ಟಿಪ್ಪಣಿ ಸಂಖ್ಯೆಸಿಆಸುಇ 53 ಹೈಕಉ 2014, ದಿನಾಂಕ:05.01.2015ರ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೇಭಾ.ವೈ.ಪ ಮತ್ತು ಸಮನ್ವಯ) 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಆಕುಕ 65 ಐಎಂಎಂ 2014, ದಿನಾಂಕ:24.01.2015ಕ್ಕೆ ಅನುಬಂಧ-1 
(ಪ್ರಾದೇಶಿಕ ಸ್ಥಳೀಯ ವೃಂದ) 
























































ಕ್ರ ಹುದ್ದೆ ವೇತನ ಶ್ರೇಣಿ ಮಂಜೂರಾದ ವೃಂದ ನೇರ ನೇಮಕಾತಿ ಮುಂಬಡ್ತಿ ಸ್ಥಳೀಯ ವೃಂದದಲ್ಲಿ ಹೈದ್ರಾಬಾದ್‌-ಕರ್ನಾಟಕ 
ಸಂ. (ರೂ.ಗಳಲ್ಲಿ) ಬಲ ವೃಂ ಮತ್ತು ಪ್ರದೇಶದವರಿಗಾಗಿ ಗುರುತಿಸಲಾದ ಶೇ. 75, 80, 
ನೇ.ನಿ.ಯ ನಂತರದ 85ರಷ್ಟು ಹುದ್ದೆಗಳು 
ಪರಿಷ್ಠರಣೆ ಸಹಿತ ನೇ.ನೇ | ಮುಂಬಡ್ತಿ | ನಿಯೋಜನೆ | ಒಟ್ಟು 
1 2 3 4 5 6 i) 8 9 10 
ಗ್ರೂಪ್‌-ಎ (75%) 
1 ಉಪ ಔಷಧ ನಿಯಂತ್ರಕರು 36300-53850 02 ದ್ದ 100% ಮೀಸಲಾತಿ ಅನ್ವಯಿಸುವುದಿಲ್ಲ 
2 ಚೇಫ್‌ ಸೈಂಟಿಫಿಕ್‌ ಆಫೀಸರ್‌, ಔಷಧ ಪರೀಕ್ಷಾ 36300-53850 01 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 
ಪ್ರಯೋಗಾಲಯ 
3 ಸಹಾಯಕ ಔಷಧ ನಿಯಂತ್ರಕರು 28100-50100 10 ದ 100% ದ 08 ದ 08 
4 ಸೈಂಟಿಫಿಕ್‌ ಆಫೀಸರ್‌ 28100-50100 06 ದ 100% — 05 ದ 05 




























































































೫೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 
ಕ್ರ ಹುದ್ದೆ ವೇತನ ಶ್ರೇಣಿ ಮಂಜೂರಾದ ವೃಂದ ನೇರ ನೇಮಕಾತಿ ಮುಂಬಡ್ತಿ ಸ್ಥಳೀಯ ವೃಂದದಲ್ಲಿ ಹೈದ್ರಾಬಾದ್‌-ಕರ್ನಾಟಕ 
ಸಂ. (ರೂ.ಗಳಲ್ಲಿ) ಬಲ ವೃಂ ಮತ್ತು ಪ್ರದೇಶದವರಿಗಾಗಿ ಗುರುತಿಸಲಾದ ಶೇ. 75, 80, 

ನೇ.ನಿ.ಯ ನಂತರದ 85ರಷ್ಟು ಹುದ್ದೆಗಳು 
ಪರಿಷ್ಕರಣೆ ಸಹಿತ ನೇ.ನೇ | ಮುಂಬಡ್ತಿ | ನಿಯೋಜನೆ | ಒಟ್ಟು 
1 2 3 4 5 6 7 8 9 10 
ಗ್ರೂಪ್‌-ಬಿ (75%) 
5 ಔಷಧ ಪರಿವೀಕ್ಷಕರು 22800-43200 17 100% ಮ 13 ಮ — 13 
6 ಜೂನಿಯರ್‌ ಸೈಂಟಿಫಿಕ್‌ ಆಫೀಸರ್‌ 22800-43200 31 66 2/3% 33 1/3% 16 08 — 24 
7 ಪತ್ರಾಂಕಿತ ಸಹಾಯಕರು 21600-40050 01 ಕ: 100% ಮೀಸಲಾತಿ ಅನ್ವಯಿಸುವುದಿಲ್ಲ 
ಗ್ರೂಪ್‌-ಸಿ (80%) 
8 ಅಧೀಕ್ಷಕರು 20000-36300 06 1 100% ಷಾ 05 — 05 
9 ಕಿರಿಯ ಅಭಿಯಂತರರು 17650-32000 01 ನಿಯೋಜನೆ ಮೀಸಲಾತಿ ಅನ್ವಯಿಸುವುದಿಲ್ಲ 
10 ಪ್ರಯೋಗಶಾಲಾ ಪರ್ಯವೇಕ್ಷಕರು 17650-32000 06 50% 50% 03 02 ಡಾ 05 
1] ಪ್ರಯೋಗಶಾಲಾ ತಂತ್ರಜ್ಞರು (ಔಷಧ) 16000-29600 06 33 1/3% 66 2/3% 02 03 Fe 05 
12 ಕಂಪ್ಯೂಟರ್‌ ಆಪರೇಟರ್‌ 14550-26700 07 ನಿಯೋಜನೆ — — 06 06 
13 ಉಗ್ರಾಣ ಪಾಲಕರು 14550-26700 02 100% 01 ವ ದ 01 
(ಪ್ರಯೋಗಶಾಲಾ ತಂತ್ರಜ್ಞರ 
ನಿಯುಕ್ರಿ 
14 ಪ್ರಥಮ ದರ್ಜೆ ಸಹಾಯಕರು 14550-26700 1] 50% 50% 05 04 — 09 
15 ಗಂಥಪಾಲಕರು 14550-26700 01 ನಿಯೋಜನೆ ಮೀಸಲಾತಿ ಅನ್ವಯಿಸುವುದಿಲ್ಲ. 
10 ಬೆರಳಚ್ಚುಗಾರರು 11600-21000 06 100% — 05 — 05 
17 ದ್ವಿತೀಯ ದರ್ಜೆ ಸಹಾಯಕರು 11600-21000 09 66 2/3% 33 1/3% 05 03 — 08 
ಗ್ರೂಪ್‌-ಡಿ (85%) 
18 ಪ್ರಯೋಗಶಾಲಾ ಪರಿಚಾರಕರು/ ಪರಿಚಾರಕರು/ ಪ್ರಾಣಿ | 11000-19000 12 _ 100% ಇ 1] ಡಾ 1] 
ಪರಿಚಾರಕರು 
19 ಗ್ರೂಪ್‌ ಡಿ - ಉಗ್ರಾಣಪರಿಚಾರಕರು/ಸೈಕಲ್‌ಆರ್ಡರ್ಲಿ/ | 9600-14550 06 100% ದ 06 ದ ದ 06 
ಹೋಂಆರ್ಡರ್ಲಿ/ ಜವಾನರು/ಸೇವಕರು/ ಪ್ಯೂನ್‌ ಕಂ 
ವಾಚರ್‌/ ವಾಚ್‌ಮ್ಯಾನ್‌/ಸ್ವೀಪರ್‌/ವಾಚ್‌ಮ್ಯಾನ್‌ ಕಂ ಸ್ವೀಪರ್‌ 



































































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ೫೩೯ 
(ರಾಜ್ಯವ್ಯಾಪಿ ಸ್ಥಳೀಯ ವೃಂದ) 
ತ್ರ ಹುದ್ದೆ ವೇತನ ಶ್ರೇಣಿ ಮಂಜೂರಾದ ವೃಂದ ನೇರ ನೇಮಕಾತಿ ಮುಂಬಡ್ತಿ ಸ್ಥಳೀಯ ವೃಂದದಲ್ಲಿ ಹೈದ್ರಾಬಾದ್‌-ಕರ್ನಾಟಕ 
ಸಂ. (ರೂ.ಗಳಲ್ಲಿ) ಬಲ ವೃಂ ಮತ್ತು ಪ್ರದೇಶದವರಿಗಾಗಿ ಗುರುತಿಸಲಾದ ಶೇ. 8ರಷ್ಟು 
ನೇ.ನಿ.ಯ ನಂತರದ ಹುದ್ದೆಗಳು 
ಪರಿಷ್ಕರಣೆ ಸಹಿತ ನೇ.ನೇ | ಮುಂಬಡ್ತಿ | ನಿಯೋಜನೆ ಒಟ್ಟು 
1 2 3 4 5 6 7 8 9 10 
ಗೂಪ್‌-ಎ 
1 ಔಷಧ ನಿಯಂತ್ರಕರು 48900-63600 01 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 
2 ಅಪರ ಔಷಧ ನಿಯಂತ್ರಕರು 40050-56550 01 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 
3 ಉಪ ಔಷಧ ನಿಯಂತ್ರಕರು 36300-53850 02 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 
4 ಸದಸ್ಯ ಕಾರ್ಯದರ್ಶಿ, ಪರೀಕ್ಷಾ ಪ್ರಾಧಿಕಾರ ಮಂಡಳಿ 36300-53850 01 ನಿಯುಕ್ತಿ ಮೀಸಲಾತಿ ಅನ್ವಯಿಸುವುದಿಲ್ಲ 
5 ಚೇಫ್‌ ಸೈಂಟಿಫಿಕ್‌ ಆಫೀಸರ್‌, ಔಷಧ ಪರೀಕ್ಷಾ 36300-53850 03 ದ 100% ಮೀಸಲಾತಿ ಅನ್ವಯಿಸುವುದಿಲ್ಲ 
ಪ್ರಯೋಗಾಲಯ 
6 ಸಹಾಯಕ ಔಷಧ ನಿಯಂತ್ರಕರು 28100-50100 17 — 100% — 02 — 02 
ಗ ಸೈಂಟಫಿಕ್‌ ಆಫೀಸರ್‌ 28100-50100 13 — 100% — 02 ದ 02 
ಗ್ರೂಪ್‌-ಬಿ 
8 ಔಷಧ ಪರಿವೀಕ್ಷಕರು 22800-43200 38 100% ದ 04 — ದ 04 
9 ಜೂನಿಯರ್‌ ಸೈಂಟಿಫಿಕ್‌ ಆಫೀಸರ್‌ 22800-43200 82 66 2/3% 33 1/3% 05 02 ದ 07 
10 ಪಶುವೈದ್ಯರು 26000-47700 01 ನಿಯೋಜನೆ ಮೀಸಲಾತಿ ಅನ್ವಯಿಸುವುದಿಲ್ಲ 
1] ಪತ್ರಾಂಕಿತ ಸಹಾಯಕರು 21600-40050 05 — 100% — 01 01 
12 ಲೆಕ್ಕಪತ್ರ ಅಧೀಕ್ಷಕರು 21600-40050 01 ನಿಯೋಜನೆ ಮೀಸಲಾತಿ ಅನ್ವಯಿಸುವುದಿಲ್ಲ 
ಗ್ರೂಪ್‌-ಸಿ 
13 ಅಧೀಕ್ಷಕರು 20000-36300 17 — 100% — 02 ದ 02 
14 ಕಿರಿಯ ಅಭಿಯಂತರರು 17650-32000 03 ನಿಯೋಜನೆ ದ — 01 01 
15 ಸಹಾಯಕ ಸಾಂಖ್ಯಿಕ ಅಧಿಕಾರಿ 20000-36300 01 ನಿಯೋಜನೆ ಮೀಸಲಾತಿ ಅನ್ವಯಿಸುವುದಿಲ್ಲ 
16 ಪ್ರಯೋಗಶಾಲಾ ಪರ್ಯವೇಕ್ಷಕರು 17650-32000 12 50% 50% — 01 — 01 
17 ಪ್ರಯೋಗಶಾಲಾ ತಂತ್ರಜ್ಞರು (ಔಷಧ) 16000-29600 22 33 1/3% 66 2/3% 01 01 — 02 
18 ಕಂಪ್ಯೂಟರ್‌ ಆಪರೇಟರ್‌ 14550-26700 06 ನಿಯೋಜನೆ ದ — 01 01 
19 ಲೇಖಾಪಾಲರು 14550-26700 04 ನಿಯೋಜನೆ ದ — 01 01 














































































































೫೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 
20 ಉಗ್ರಾಣ ಪಾಲಕರು 14550-26700 05 100% — 01 ದ — 01 
(ಪ್ರಯೋಗಶಾಲಾ ತಂತ್ರಜ್ಞರ 
ನಿಯುಕಿ) 
21 ಪರೀಕ್ಷಕರು (ಜಾಹೀರಾತು) 14550-26700 02 100% — 01 ದ — 01 
(ಪ್ರಯೋಗಶಾಲಾ ತಂತ್ರಜ್ಞರ 
ನಿಯುಕಿ) 
22 ಪ್ರಥಮ ದರ್ಜೆ ಸಹಾಯಕರು 14550-26700 41 50% 50% 02 02 ದ 04 
23 ಅಭಿಲೇಖಾಪಾಲರು 14550-26700 01 (ಪ್ರಥಮ ದರ್ಜೆ ಸಹಾಯಕರ ನಿಯುಕ್ತಿ) ಮೀಸಲಾತಿ ಅನ್ವಯಿಸುವುದಿಲ್ಲ 
24 ನಗದು ಗುಮಾಸ್ತ 14550-26700 01 (ಪ್ರಥಮ ದರ್ಜೆ ಸಹಾಯಕರ ನಿಯುಕ್ತಿ) ಮೀಸಲಾತಿ ಅನ್ವಯಿಸುವುದಿಲ್ಲ 
25 ಗ್ರಂಥಪಾಲಕರು 14550-26700 04 ನಿಯೋಜನೆ — ದ 01 01 
26 ಶೀಘಲಿಪಿಗಾರರು 14550-26700 05 50% 50% 01 — ದ 01 
27 ಪ್ರಯೋಗಶಾಲಾ ತಂತ್ರಜ್ಞ 14550-26700 10 100% ದ 01 — ದ 01 
28 ಹಿರಿಯ ಬೆರಳಚ್ಚುಗಾರರು 14550-26700 04 — 100% ದ 01 — 01 
29 ಹಿರಿಯ ವಾಹನ ಚಾಲಕರು 14550-26700 01 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 
30 ಪ್ರಾಣಿಗೃಹ ಪರ್ಯವೇಕ್ಷಕರು 14550-26700 02 ನಿಯೋಜನೆ — ದ 01 01 
31 ಬೆರಳಚ್ಚುಗಾರರು 11600-21000 20 100% ದ 02 — ದ್ದ 02 
32 ದ್ವಿತೀಯ ದರ್ಜೆ ಸಹಾಯಕರು 11600-21000 30 66 2/3% 33 1/3% 02 01 — 03 
33 ವಾಹನ ಚಾಲಕರು 11600-21000 07 ದ 100% — 01 ದ 01 
ಗ್ರೂಪ್‌-ಡಿ 
34 ಪ್ರಯೋಗಶಾಲಾ ಪರಿಚಾರಕರು/ ಪರಿಚಾರಕರು/ ಪ್ರಾಣಿ 11000-19000 44 ದ 100% — 04 ದ 04 
ಪರಿಚಾರಕರು 
35 ಪ್ರಾಣಿಗೃಹ ಪರಿಚಾರಕರು 9600-14550 01 ನಿಯುಕ್ತಿ ಮೀಸಲಾತಿ ಅನ್ವಯಿಸುವುದಿಲ್ಲ 
36 ಗ್ರೂಪ್‌ ಡಿ - ಉಗ್ರಾಣ ಪರಿಚಾರಕರು/ ಸೈಕಲ್‌ 9600-14550 22 100% ದ 02 — ದ 02 
ಆರ್ಡರ್ಲಿ/ಹೋಂ ಆರ್ಡರ್ಲಿ/ಜವಾನರು/ ಸೇವಕರು/ಪ್ಯೂನ್‌ ಕಂ 
ವಾಚರ್‌/ವಾಚ್‌ಮ್ಯಾನ್‌/ಸ್ಟೀಪರ್‌/ವಾಚ್‌ಮ್ಯಾನ್‌ ಕಂ ಸ್ವೀಪರ್‌ 
37 ಗಾರ್ಡನರ್‌ 9600-14550 02 ನಿಯುಕ್ತಿ ದ — 01 01 



































ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ 


೫೪೧ 





(ರಾಜ್ಯವ್ಯಾಪಿ ಸ್ಥಳೀಯ ವೃಂದ) 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಆಕುಕ 65 ಐಎಂಎಂ 2014, ದಿನಾಂಕ:24.01.2015ಕ್ಕೆ ಅನುಬಂಧ-11 














































































































ಕ್ರ ಹುದ್ದೆ ವೇತನ ಶ್ರೇಣಿ ಮಂಜೂರಾದ ವೃಂದ ಬಲ ನೇರ ಮುಂಬಡ್ತಿ ಸ್ಥಳೀಯ ವೃಂದದಲ್ಲಿ ಹೈದ್ರಾಬಾದ್‌-ಕರ್ನಾಟಕ 
ಸಂ. (ರೂ.ಗಳಲ್ಲಿ ವೃಂ ಮತ್ತು ನೇನಿ.ಯ ನೇಮಕಾತಿ ಪ್ರದೇಶದವರಿಗಾಗಿ ಗುರುತಿಸಲಾದ ಶೇ. 8ರಷ್ಟು ಹುದ್ದೆಗಳು 
ನಂತರದ ಪರಿಷ್ಕರಣೆ ಸಹಿತ ನೇ.ನೇ. ಮುಂಬಡ್ತಿ | ನಿಯೋಜನೆ | ಒಟ್ಟು 
1 2 3 4 5 6 7 8 9 10 
ಗ್ರೂಪ್‌-ಎ 

1 ಪ್ರಾಂಶುಪಾಲರು 37400-60000 01 ನಿಯುಕ್ತಿ ಮೀಸಲಾತಿ ಅನ್ವಯಿಸುವುದಿಲ್ಲ 

2 ಪ್ರಾಧ್ಯಾಪಕರು (ಫಾರ್ಮಕಾಗ್ನಸಿ) 37400-60000 01 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 

3 ಪ್ರಾಧ್ಯಾಪಕರು (ಫಾರ್ಮಸ್ಕುಟಕ್ಸ್‌) 37400-60000 02 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 

4 ಪ್ರಾಧ್ಯಾಪಕರು (ಫಾರ್ಮಕಾಲಜಿ) 37400-60000 01 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 

5 ಪ್ರಾಧ್ಯಾಪಕರು (ಫಾರ್ಮಸ್ಯೂಟಿಕಲ್‌ ಕೆಮಿಸ್ಟಿ) 37400-60000 02 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 

6 ಸಹಾಯಕ ಪ್ರಾಧ್ಯಾಪಕರು (ಫಾರ್ಮಕಾಗ್ನಸಿ) 37400-60000 01 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 

7 ಸಹಾಯಕ ಪ್ರಾಧ್ಯಾಪಕರು (ಫಾರ್ಮಸ್ಕುಟಿಕ್ಸ್‌) 37400-60000 03 ದ 100% ಮೀಸಲಾತಿ ಅನ್ವಯಿಸುವುದಿಲ್ಲ 

8 ಸಹಾಯಕ ಪ್ರಾಧ್ಯಾಪಕರು (ಫಾರ್ಮಕಾಲಜಿ) 37400-60000 01 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 

9 ಸಹಾಯಕ ಪ್ರಾಧ್ಯಾಪಕರು (ಫಾರ್ಮಸ್ಯೂಟಿಕಲ್‌ ಕೆಮಿಸ್ಟಿ) 37400-60000 03 — 100% ಮೀಸಲಾತಿ ಅನ್ವಯಿಸುವುದಿಲ್ಲ 

ಗ್ರೂಪ್‌-ಬಿ 

10 ಉಪನ್ಯಾಸಕರು (ಫಾರ್ಮಕಾಗ್ನಸಿ) 15600-39100 03 100% — 01 ದ್ದ — 01 
1] ಉಪನ್ಯಾಸಕರು (ಫಾರ್ಮಸ್ಕುಟಕ್ಸ್‌) 15600-39100 06 100% — 01 ದ — 01 
12 ಉಪನ್ಯಾಸಕರು (ಫಾರ್ಮಕಾಲಜಿ) 15600-39100 05 100% — 01 ದ — 01 
13 ಉಪನ್ಯಾಸಕರು (ಫಾರ್ಮಸ್ಯುಟಿಕಲ್‌ ಕೆಮಿಸ್ಟಿ) 15600-39100 06 100% — 01 ದ — 01 
14 ಉಪನ್ಯಾಸಕರು (ಗಣಿತ) 15600-39100 01 ನಿಯೋಜನೆ ಮೀಸಲಾತಿ ಅನ್ವಯಿಸುವುದಿಲ್ಲ 

15 ಉಪನ್ಯಾಸಕರು (ರಸಾಯನಶಾಸ್ತ್ರ 15600-39100 01 ನಿಯೋಜನೆ ಮೀಸಲಾತಿ ಅನ್ವಯಿಸುವುದಿಲ್ಲ 

ಬಿ. ಕಮಲಮ್ಮ 
PR. 148 ಸರ್ಕಾರದ ಅಧೀನ ಕಾರ್ಯದರ್ಶಿ 
sc. 300 ಯ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ(ಭಾ.ವೈ.ಪ ಮತ್ತು ಸಮ 


ಯ 








೫೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 89 ಪಿಟಿಡಿ 2014, ಬೆಂಗಳೂರು, ದಿನಾಂಕ:24.01.2015 

ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ ನಿಯಮಗಳು, 2013ರ ನಿಯಮ 3(1) ರಲ್ಲಿ 
ಅಗತ್ಯಪಡಿಸಿದಂತೆ, ರಾಜ್ಯಪಾಲರು ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರನ್ವಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಜಿವಾಲಯದಡಿಯಲ್ಲಿನ ಆಯುಷ್‌ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಅನುದಾನಿತ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಮಂಜೂರಾದ ಹುದ್ದೆಗಳಿಗೆ ರಾಜ್ಯವ್ಯಾಪ್ತಿ ಮತ್ತು ಸ್ಥಳೀಯ ವೃಂದದ ಹುದ್ದೆಗಳಿಗೆ ಸ್ಥಳೀಯ 

ಪ್ರದೇಶದ ವ್ಯಕ್ತಿಗಳಿಗೆ ಮೀಸಲಾತಿಯನ್ನು ಅನುಬಂಧ 111, ಮತ್ತು 111 ರಲ್ಲಿರುವಂತೆ ನಿಗಧಿಪಡಿಸಿ ಅಧಿಸೂಚಿಸಿದೆ. 
ಈ ಅಧಿಸೂಚನೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯು (ಹೈದ್ರಾಬಾದ್‌-ಕರ್ನಾಟಕ ವಿಶೇಷ ಕೋಶ) ಟಿಪ್ಪಣಿ ಸಂಖ್ಯೆ:ಸಿಆಸುಇ 110 ಹೈಕಉ 2014, ದಿನಾಂಕ:05.01.2015ರಲ್ಲಿ ನೀಡಿರುವ ಸಹಮತಿಯನುಸಾರ 

ಹೊರಿಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೇಭಾ.ವೈ.ಪ ಮತ್ತು ಸಮನ್ವಯ) 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಆಕುಕ 59 ಪಿಟಡಿ 2೦14, ದಿನಾಂಕ:೭24.೦1.೭೦1ರಕ್ಕೆ ಅನುಬಂಧ - 1 


ಸರ್ಕಾರದಿಂದ ಅನುದಾನ ಪಡೆದು ಆಯುಷ್‌ ಇಲಾಖೆಯಡಿ ಕಾರ್ಯ ನಿರ್ವಹಿಸುತ್ತಿರುವ ಅನುದಾನಿತ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲ ಕಾರ್ಯ ನಿರ್ವಹಿಸುತ್ತಿರುವ ಬೋಧಕ ವರ್ಗಕ್ಕೆ ಸಂಬಂಧಿಸಿದಂತೆ 
ಗ್ರೂಪ್‌ - ಎ ವರ್ಗದ (ಕಿರಿಯ ವೇತನ ಶ್ರೇಣಿ) ಮಂಜೂರಾತಿ ಹುದ್ದೆಗಳಗೆ 


371 (ಜೆ) ರನ್ವಯ ನಿಗದಿಪಡಿಸಲಾದ ಮೀಸಲಾತಿ ವಿವರಗಳು 




















ರಾಜ್ಯವ್ಯಾಪಿ ಸ್ಥಳೀಯ ವ್ಯಂದದಲ್ಲ ಹೈ.-ಕ ಸ್ಥಳೀಯ ವೃಂದದಲ್ಲ ಹೈ.-ಕ 
ಪ್ರಂದ ಮತ್ತು ಕ್ಷೇತ್ರ ವ್ಯಾಪ್ತಿ ಪ್ರದೇಶದವರಿಗಾಗಿ ಗುರುತಿಸಲಾದ ಪ್ರದೇಶದವರಿಗಾಗಿ ನೇ.ನೇ. ಮತ್ತು WE 
ನೇಮಕಾತಿ td ಪದೋನ್ಮತಿಗಾಗಿ ವೃಂದ ಮತ್ತು 
ಕ. ವೇತನ ಶ್ರೇಣಿ ನೇರ ಮಂಜೂರಾದ 1 “ಜ” ವೃಂದ - ಶೇ.75 ಮೂಲ 
ಹುದ್ದೆ ನಿಯಮಹಗಳನ್ನಯ ಮುಂಬಡ್ತಿ ನೇಮಕಾತಿ ನಿಯಮಗಳನ್ಹಯ 
ಸಂ. (ರೂ.ಗಳಲ್ಲ) ನೇಮಕಾತಿ ಹುದ್ದೆಗಳು 2) “ಸಿ” ವೃಂದ - ಶೇ.5೦ ವೃಂದ 
5 ಮಂಜೂರಾದ ವೃಂದ ge ತುಂಬಲು ಗುರುತಿಸಲಾದ 
ವಜ 3) “ಡಿ” ವರ್ಗ - ಶೇ. 8೮ ಹಾಗೂ ಹುದ್ದೆಗಳು 
4) ರಾಜ್ಯಮಟ್ಟದ ಶೇ.8 ರಷ್ಟು ಹುದ್ದೆಗಳು ಮಂಕಿ ನೇನೇ 
1 ಸಹಾಯಕ ಹೈದ್ರಬಾದ್‌ - ಕರ್ನಾಟಕ ೦ ೦ ೦ ೦ ೦ 
ಪ್ರಾಧ್ಯಾಪಕರು ರೂ 15600-39100 100% ೦ ಪ್ರದೇಶದ ಕಾಲೇಜುಗಳು 
೮೮ ಹುದ್ದೆಗಳು 
ಎಜಪಿ ರೂ 8೦೦೦-೦೦ ಮುಂಬಡ್ತಿ ರಾಜ್ಯ ಮಟ್ಟದ ೦ ೦ ೦ ೦ ೦ 
ಕಾಲೇಜುಗಳು 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ೮೮ ೦ ೦ ೦ ೮೮ 
ಒಳಪಡದ ಕಛೇರಿಗಳು 
ಒಟ್ಟು ೮೮ ೦ ೦ ೦ ೮೮ 



























































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ೫೪೩ 
2 ಉಪನ್ಯಾಸಕರು ರೂ 156೦೦-3910೦೦ 71 ೦ 1೦೦% ಹೈದ್ರಬಾದ್‌ - ಕರ್ನಾಟಕ ೦ ೦ ೦ ೦ ೦ 
ಎಜಿಪಿ ರೂ 6೦೦೦-೦೦ ಪಥೇಶಥ: ಕಭೇರಿಗಳು 
ರಾಜ್ಯ ಮಟ್ಟದ ೦ ೦ ೦ ೦ ೦ 
ಕಛೇರಿಗಳು 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ 71 ೦ ೦ ೦ 71 
ಒಳಪಡದ ಕಛೇರಿಗಳು 
ಒಟ್ಟು 71 ೦ ೦ ೦ 71 






































ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಆಕುಕ 8೨ ಪಿಟಡಿ 2೦14, ದಿನಾ೦ಕ:೨4.೦1.೨೦1ರಕ್ಕೆ ಅನುಬಂಧ - 1] 


ಸರ್ಕಾರದಿಂದ ಅನುದಾನ ಪಡೆದು ಆಯುಷ್‌ ಇಲಾಖೆಯಡಿ ಕಾರ್ಯ ನಿರ್ವಹಿಸುತ್ತಿರುವ ಅನುದಾನಿತ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲ ಕಾರ್ಯ ನಿರ್ವಹಿಸುತ್ತಿರುವ ಬೋಧಕೇತರ ವರ್ಗಕ್ಕೆ ಸಂಬಂಧಿಸಿದಂತೆ ಗ್ರೂಪ್‌ - 


ಎ/ ಅ ವರ್ಗದ (ಕಿರಿಯ ವೇತನ ಶ್ರೇಣಿ) ಮಂಜೂರಾತಿ ಹುದ್ದೆಗಳಗೆ 


371 (ಜೆ) ರನ್ವಯ ನಿಗದಿಪಡಿಸಲಾದ ಮೀಸಲಾತಿ ವಿವರಗಳು 


























ರಾಜ್ಯವ್ಯಾಪಿ ಸಳೀಯ ವೃಂದದಲ್ಲ ಹೈ.-ಕ | ಸ್ಥಳೀಯ ವೃಂದದಲ್ಲ ಹೈ.-ಕ ಉಳದ ಮೂಲ 
ಭ್ರಲಲ್ವಲ ಲೃ ಬ್ರ ಇ ರಾ PY 0) ) 
ಪ್ರದೇಶದವರಿಗಾಗಿ ಗುರುತಿಸಲಾದ ಪ್ರದೇಶದವರಿಗಾಗಿ ನೇ.ನೇ. ಮತ್ತು ವೃಂದ 
ಪ್ರಂದ ಮತ್ತು 
ನೇಮಕಾತಿ 1) “ಜ” ವೃಂದ - ಶೇ.75 ಪದೋನ್ನತಿಗಾಗಿ ವೃಂದ ಮತ್ತು 
ತ. ವೇತನ ಶೇಕ ನೇರ ಮಂಜೂರಾದ ನೇಮಕಾತಿ ನಿಯಮಗಳನ್ವಯ 
ಹುದ್ದೆ ನಿಯಮಹಗಳನ್ನಯ ಮುಂಬಡ್ತಿ ಕ್ಷೇತ್ರ ವ್ಯಾಪ್ತಿ 2) “ಸಿ” ವೃಂದ - ಶೇ.80 
ಸಂ. (ರೂ.ಗಳಲ್ಲ) ನೇಮಕಾತಿ ಹುದ್ದೆಗಳು ತುಂಬಲು ಗುರುತಿಸಲಾದ 
ಮಂಜೂರಾದ ವೃಂದ 3) “ಡಿ” ವರ್ಗ - ಶೇ. ಆರ ಹಾಗೂ 
ಹುದ್ದೆಗಳು 
ಕ ) ಮಟದ ಶೇ. 8 ರಷ್ಟು 
4) ರಾಜ್ಯ ಕ 
ಕ್‌ ಮುಂಬಡ್ತಿ ನೇ.ನೇ 
ಹುದ್ದೆಗಳು 
[ನ 
1 2 3 4 ೮ 6 7 8 9 10 1 
1 ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
ಹಿರಿಯ ರೂ. 281೦೦- 
೦1 1೦೦% ಮುಂಬಡ್ತಿ ೦ ಕಾಲೇಜುಗಳು 
ವೈದ್ಯಾಧಿಕಾರಿಗಳು 50100 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ ೦ ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 1 ೦ ೦ ೦ 1 
ಕಛೇರಿಗಳು 
ಒಟ್ಟು 1 ೦ ೦ ೦ 1 
ಟ 

























































































೫೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 
2 ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
ರೂ. 228೦೦- 
ವೈದ್ಯಾಧಿಕಾರಿಗಳು 19 ೦ 1೦೦% ಕಛೇರಿಗಳು 
4320೦ 
ರಾಜ್ಯ ಮಟ್ಟದ ಕಛೇರಿಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 19 19 
ಕಛೇರಿಗಳು 
ಒಟ್ಟು 19 19 
ಟ 
2 ಸ್ಥಾಯಿ ರೂ. 22800- ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
ವೈದ್ಯಾಧಿಕಾರಿಗಳು 432೦೦ ೦2 ೦ 1೦೦% ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 2 2 
ಕಛೇರಿಗಳು 
ಒಟ್ಟು 2 2 
ಟ 
ಗ್ರೂಪ್‌ - ಐ 
1 ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
ಶುಶ್ರೂಷಕಿ ರೂ. 281೦೦- 
೦2 1೦೦% ಮುಂಬಡ್ತಿ ೦ ಕಾಲೇಜುಗಳು 
ಅಧೀಕ್ಷಕರು ದರ್ಜೆ-1 50100 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 2 2 
ಕಛೇರಿಗಳು 
ಒಟ್ಟು 2 2 
ಟ 









































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ೫೪೫ 





ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಆಕುಕ 5೨ ಪಿಟಡಿ 2೦14, ದಿನಾ೦ಕ:೨4.೦1.೨೦1ರಕ್ಕೆ ಅನುಬಂಧ - 11] 


ಸರ್ಕಾರದಿಂದ ಅನುದಾನ ಪಡೆದು ಆಯುಷ್‌ ಇಲಾಖೆಯಡಿ ಕಾರ್ಯ ನಿರ್ವಹಿಸುತ್ತಿರುವ ಅನುದಾನಿತ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲ ಕಾರ್ಯ ನಿರ್ವಹಿಸುತ್ತಿರುವ ಬೋಧಕೇತರ ವರ್ಗಕ್ಕೆ ಸಂಬಂಧಿಸಿದಂತೆ ಗ್ರೂಪ್‌ - 
ಸಿ ಮತ್ತು ಡಿ ವರ್ಗದ (ಕಿರಿಯ ವೇತನ ಶ್ರೇಣಿ) ಮಂಜೂರಾತಿ ಹುದ್ದೆಗಳಗೆ 371 (ಜೆ) ರನ್ವಯ ನಿಗದಿಪಡಿಸಲಾದ ಮೀಸಲಾತಿ ವಿವರಗಳು 















































ರಾಜ್ಯವ್ಯಾಪಿ ಸ್ಥಳೀಯ ವೃಂದದಲ್ಲ ಸ್ಥಳೀಯ ವೃಂದದಲ್ಲ ಹೈ.-ಕ ಉಳದ 
ಹೈ.-ಕ ಪ್ರದೇಶದವರಿಗಾಗಿ ಪ್ರದೇಶದವರಿಗಾಗಿ ನೇ.ನೇ. ಮತ್ತು ಮೂಲ 
ಪ್ರಣ ಮತ್ತು ಗುರುತಿಸಲಾದ ಪದೋನ್ಮತಿಗಾಗಿ ವೃಂದ ಮತ್ತು ವೃಂದ 
ಕ್ರ. ವೇತನ ಶ್ರೇಣಿ ನೇದಂ ನೇರ ಮಂಜೂರಾದ | 1 “ಅ” ವೃಂದ - ಶೇ.75 ನೇಮಕಾತಿ ನಿಯಮಗಳನ್ಪಯ 
ಹುದ್ದೆ ನಿಯಮಹಗಳನ್ನಯ ಮುಂಬಡ್ತಿ ಕ್ಷೇತ್ರ ವ್ಯಾಪ್ತಿ 
ಸಂ. 4 (ರೂ.ಗಳಲ್ಲ) ಥ್ರ | ನೇಮಕಾತಿ ತ್ರಾಸ ಹುದ್ದೆಗಳು 2) “ಸಿ” ವೃಂದ - ಶೇ.8೦ ರಿಸ ಸ ಆಟ ಹೂ 
ಸ ಮಂಜೂರಾದ ವ್ಯಂದ ಹ ನನೆ 
3) “ಡಿ” ವರ್ಗ - ಶೇ. ೫೮ ಹಾಗೂ ೦ಬಡ್ತಿ €.ನೇ 
ಬಲ 
4) ರಾಜ್ಯಮಟ್ಟದ ಶೇ.8 ರಷ್ಟು 
ಹುದ್ದೆಗಳು 
೦ 
1 2 3 4 ೮ 6 7 8 ೨ 10 1 
1 ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
ರೂ. 2೦೦೦೦- 
ಅಧೀಕ್ಷಕರು 10 1೦೦% ಮುಂಬಡ್ತಿ ೦ ಕಾಲೇಜುಗಳು 
36300 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ ೦ ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 10 ೦ ೦ ೦ 10 
ಕಛೇರಿಗಳು 
ಒಟ್ಟು 10 ೦ ೦ ೦ 10 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
೨ | ಪ್ರ.ಡ.ಸ ರೂ. 1455೦- 2೦ ೮೦% ೮೦% ಕಛೇರಿಗಳು 
267೦೦ ರಾಜ್ಯ ಮಟ್ಟದ ಕಛೇರಿಗಳು ೦ ೦ ೦ ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 2೦ ೦ ೦ ೦ 2೦ 
ಕಛೇರಿಗಳು 
ಒಟ್ಟು 2೦ ೦ ೦ ೦ 2೦ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
3 | ಧ್ವಿದಸ. ರೂ. 116೦೦- 24 33% 67% ಕಛೇರಿಗಳು 
21೦೦೦ ರಾಜ್ಯ ಮಟ್ಟದ ಕಛೇರಿಗಳು ೦ ೦ ೦ ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 24 ೦ ೦ ೦ 24 
ಕಛೇರಿಗಳು 
ಒಟ್ಟು 24 ೦ ೦ ೦ 24 











































































































೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
ರೂ. 116೦೦- ಕಾಲೇಜುಗಳು 
4 ಬೆರಳಚ್ಚುಗಾರರು 21೦೦೦ 41 ೦ 1೦೦% ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 1 1 
ಕಛೇರಿಗಳು 
ಒಟ್ಟು 1 1 
ಟ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
ಸಹಾಯಕ ೦7 
5 ರೂ. 17650- ೦ 1೦೦% ಕಾಲೇಜುಗಳು 
ಗ್ರಂಥಪಾಲರು 
32೦೦೦ ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೦7 ೦7 
ಕಛೇರಿಗಳು 
ಒಟ್ಟು ೦7 ೦7 
ಟಿ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
6 ಸ್ಟೋರ್‌ ಕೀಪರ್‌ ೦1 1೦೦% ಮುಂಬಡ್ತಿ ೦ ಕಾಲೇಜುಗಳು 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 01 01 
ಕಛೇರಿಗಳು 
ಒಟ್ಟು ೦1 ೦1 
ಟ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
7 ಔಷಧ ವಿತರಕರು ರೂ. 14455೦- 10 ೦ 1೦೦% ಕಾಲೇಜುಗಳು 
267೦೦ ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 10 10 
ಕಛೇರಿಗಳು 
ಒಟ್ಟು 10 10 
ಟ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
8 | ಶುಶ್ರೂಷಕಿಯರು ರೂ. 1600೦- 21 ೦ ಕರಯ ಕಾಲೇಜುಗಳು 
2೨6೦೦ ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 21 21 
ಕಛೇರಿಗಳು 
ಒಟ್ಟು 21 21 























ಆ 






















































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ೫೪೭ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
೨ | ಕಿ.ಮ.ಆ.ಸ. ರೂ. 1455೦- 10 ೦ 1೦೦% ಸ್ಟ 
2670೦೦ ರಾಜ್ಯ ಮಟ್ಟದ ಕಾಲೇಖುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 10 10 
ಕಛೇರಿಗಳು 
ಒಟ್ಟು 10 10 
ಟ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
10 | ರೇಡಿಯೋಗ್ರಾಫರ್‌ ೦2 ೦ 1೦೦% ಕಾಲೇಜುಗಳು 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೦2 ೦2 
ಕಛೇರಿಗಳು 
ಒಟ್ಟು ೦2 ೦೩ 
ಟಿ 
ಪ್ರಯೋಗಶಾಲಾ ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
ರೂ. 176೦೦- 
1 | ತಂತ್ರಜ್ಞರು ೦6 ೦ 1೦೦% ಕಾಲೇಜುಗಳು 
32೦೦೦ 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೦೮6 ೦೮6 
ಕಛೇರಿಗಳು 
ಒಟ್ಟು ೦6 ೦6 
ಟ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
ಎಕ್ಸ್‌ -ರೇ ರೂ. 176೦೦- 
12 ೦5 100% ಮುಂಬಡ್ತಿ ೦ ಕಾಲೇಜುಗಳು 
ತಂತ್ರಜ್ಞರು 32000 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೦೮ ೦೮ 
ಕಛೇರಿಗಳು 
ಒಟ್ಟು ೦೮ ೦೮ 
ಟಿ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
ರೂ. 1೦4೦೦- ೮೦% 
13 ಅಡುಗೆಯವರು ೦7 ೮೦% ಕಾಲೇಜುಗಳು 
16400 ಮುಂಬಡ್ತಿ 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೦7 ೦7 
ಕಛೇರಿಗಳು 
ಒಟ್ಟು ೦7 ೦7 























ಆ 


























೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 



























































೦3 1೦೦% ಮುಂಬಡ್ತಿ ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
14 | ಆಹಾರ ವಿತರಕರು ರೂ. 11೦೦೦- ೦ ಕಾಲೇಜುಗಳು 
19೦೦೦ ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ ೦ ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೦3 ೦ ೦ ೦ ೦3 
ಕಛೇರಿಗಳು 
ಒಟ್ಟು ೦3 ೦ ೦ ೦ 03 
೦2 1೦೦% ಮುಂಬಡ್ತಿ ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
15 | ಮಸಾಜಸ್ಟ್‌ ರೂ. 1೦4೦೦- ೦ ಕಾಲೇಜುಗಳು 
16400 ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ ೦ ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೦೩ ೦ ೦ ೦ ೦೩ 
ಕಛೇರಿಗಳು 
ಒಟ್ಟು ೦2 ೦ ೦ ೦ ೦೩ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
ರೂ. 116೦೦- 
16 ದಫೇದಾರ್‌ ೦1 1೦೦% ಮುಂಬಡ್ತಿ ೦ ಕಾಲೇಜುಗಳು 
21000 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ ೦ ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 01 ೦ ೦ ೦ 01 
ಕಛೇರಿಗಳು 
ಒಟ್ಟು 01 ೦ ೦ ೦ 01 
ಟ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
ರೂ. 11೦೦೦- 50% 
17 ಅಟೆಂಡರ್‌ 16 50% ಕಾಲೇಜುಗಳು 
19೦೦೦ ಮುಂಬಡ್ತಿ 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ ೦ ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 16 ೦ ೦ ೦ 16 
ಕಛೇರಿಗಳು 
ಒಟ್ಟು 16 ೦ ೦ ೦ 16 
ಟ 
೦3 ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
೮೦% 
18 ಅನಾಟಮಿ ರೂ. 11೦೦೦- ೮೦% ಕಾಲೇಜುಗಳು 
ಮುಂಬಡ್ತಿ 
ಅಟೆಂಡರ್‌ 19೦೦೦ ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ ೦ ೦ ೦ 








































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ೫೪೯ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೦3 ೦3 
ಕಛೇರಿಗಳು 
ಒಟ್ಟು 0೦3 ೦3 

ಟ 
೦2 ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
೮೦% 
19 | ಲ್ಯಾಬ್‌ ಅಟಿಂಡರ್‌ | ರೂ. 11೦೦೦- 5೦% ಸಾಲೇ 
ಮುಂಬಡ್ತಿ 
19೦೦೦ ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೦2 ೦2 
ಕಛೇರಿಗಳು 
ಒಟ್ಟು ೦2 ೦೩ 
ಟ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
ರೂ. 10400- 
2೦ | ಸೇವಕ 56 ೦ 1೦೦% ಕಾಲೇಜುಗಳು 
16400 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೮6 ೮6 
ಕಛೇರಿಗಳು 
ಒಟ್ಟು ೮೮ 56 
ಟ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
ನೈರ್ಮಲ್ಯ ರೂ. ೨೮೦೦- 
21 16 ೦ 100% ಕಾಲೇಜುಗಳು 
ಪಾಲಕರು 1455೦ 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 16 16 
ಕಛೇರಿಗಳು 
ಒಟ್ಟು 16 16 
ಟ 
22 ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ 
22 | ವಾರ್ಡ್‌ ಬಾಯ್‌ ರೂ. 11೦೦೦- ೦ 100% ಕಾಲೇಜುಗಳು 
19೨೦೦೦ ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 22 22 
ಕಛೇರಿಗಳು 
22 22 























ಒಟ್ಟು 
ಆ 





































































































೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 
22 ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
23 | ವಾರ್ಡ್‌ ಆಯಾ ರೂ. 11೦೦೦- 1೦೦% ಕಾಲೇಜುಗಳು 
19೨೦೦೦ ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ ೦ ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 22 ೦ ೦ ೦ 22 
ಕಛೇರಿಗಳು 
ಒಟ್ಟು 22 ೦ ೦ ೦ 22 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
ರೂ. ೨೮೦೦- 
24 | ಮಾಅ ೦೩ 1೦೦% ಕಾಲೇಜುಗಳು 
1455೦ 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ ೦ ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೦2 ೦ ೦ ೦ ೦೩ 
ಕಛೇರಿಗಳು 
ಒಟ್ಟು ೦೩ ೦ ೦ ೦ ೦೩ 
ಹೈದ್ರಬಾದ್‌ - ಕರ್ನಾಟಕ ಪ್ರದೇಶದ ೦ ೦ ೦ ೦ ೦ 
ರೂ. ೨೮೦೦- 
೦5 ವಾಚ್‌ ಮನ್‌ ೦5 100% ಕಾಲೇಜುಗಳು 
1455೦ 
ರಾಜ್ಯ ಮಟ್ಟದ ಕಾಲೇಜುಗಳು ೦ ೦ ೦ ೦ ೦ 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ ೦೮ ೦ ೦ ೦ ೦೮ 
ಕಛೇರಿಗಳು 
ಒಟ್ಟು ೦೮ ೦ ೦ ೦ ೦೮ 
ಬಿ. ಕಮಲಮ್ಮ 
PR. 109 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ ಡ್‌ ಡ್‌ 
sc. 300 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೇಭಾ.ವೈ.ಪ ಮತ್ತು ಸಮನ್ವಯ) 





ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ 


೫೫೧ 





ಸಂಖ್ಯೆ:ನಅಇ 113 ಎಂಎಲ್‌ಆರ್‌ 2014, ಬೆ೦ಗಳೂರು ದಿನಾಂಕ:17.03.2015 


ನಗರಾಭಿವೃದ್ದಿ ಸಚಿವಾಲಯ 
ಅಧಿಸೂಚನೆ 


ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ದಿ ಅಧಿನಿಯಮ 2012ರನ್ವಯ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾ೦ಕ:10.04.2006 ರಂದು 10 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿರುವ ಹಾಗೂ ಈ ಅಧಿನಿಯಮವು 
ಜಾರಿಗೆ ಬಂದ ದಿನಾಂಕದಂದು ಕಾರ್ಯನಿರತನಾಗಿರುವ ಅರ್ಹ ದಿನಗೂಲಿ ನೌಕರರ ವಿವರಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಿ ಅಧಿಸೂಚಿಸಲಾಗಿದೆ. ಅದರಂತೆ ಈ ಕೆಳಕಂಡ ಅರ್ಹ ದಿನಗೂಲಿ ನೌಕರರು ಅಧಿಸೂಚನೆ 
ಸಂಖ್ಯೆಸಂವ್ಯಶಾಇ/77/ಶಾಸನ/2012, ದಿನಾಂಕ:15.02.2013ರ ಅಧಿನಿಯಮದ ಪ್ರಕಾರ ಬದ್ದರಾಗಿರತಕ್ಕದ್ದು. 


ಸುತ್ತಿರುವ ದಿನಗೂಲಿ ನೌಕರರ “ಡಿ” ವರ್ಗ ವೃಂದದ ಮಾಹಿತಿ 















































ಸಿಬ್ಬಂದಿ/63/99-2000 


ದಿ: 25-11-1999 








ಬೆಳಗಾವಿ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿ 
ದಿನಗೂಲಿ ಸೇವೆಗೆ ಲ 
ದಿನಗೂಲಿ ಸೇವೆಗೆ ಪ್ರಸ್ತುತ ಪ್ರಖುತಿ ನ ಒಟ್ಟು ದಿನಗೂಲಿ ಸೇವೆ ಪ್ರಸ್ತುತ 
ವರ್ಗ (ಸಾಮಾನ್ಯ/ ಷ್ಟ ನೇಮಕಗೊಂಡ ಹುದ್ದೆ ತ ಪ 
ದಿನಗೂಲಿ ಸೇರುವ ವೇಳೆ ವಿದ್ಧಾರ್ಹತೆ 4 ನಿರ್ವಹಿಸುತ್ತಿರುವ ಸೇವೆಗೆ ತೆಗೆದುಕೊಳ್ಳಲು ದಿನಗೂಲಿ 
ಇ ಎಅಧ್ಯಥಿನಯ ಹುಟ್ಟಿದ ಹಿಂದುಳಿದ ವರ್ಗ/ ತ ಹಾಗೂ ವೃಂದ (ಸದರಿ (ಸೇವಾ ವಿವರ 
ಸೇವೆಗೆ ಸೇರಿದ ಅಭ್ಯರ್ಥಿಯ ಹಾಗೂ 8 ಹುದ್ದೆ ಹೊರಡಿಸಿದ ಸೇವೆಯಲ್ಲಿರುವ 
ನಂ. ಹೆಸರು ದಿನಾಂಕ ಪರಿಶಿಷ್ಟ ಜಾತಿ/ ಹುದ್ದೆಗೆ ವೃಂದ & ದೊಂದಿಗೆ 
ದಿನಾಂಕ ವಿದ್ಯಾರ್ಹತೆ ಮತ್ತು ಪಡೆದ 8 ಹಾಗೂ ಆದೇಶ ಹಾಗೂ ಬಗ್ಗೆ ಷರಾ 
ಪರಿಶಿಷ ಪ (ಮಕಾ. 
ತು ನಂಗು ಪಡೆದ ದಿನಾಂಕ ದಿನಾಂಕ | (DD-MM-YY) 
ನಿಗದಿಪಡಿಸಿದ ವಿದ್ಯಾರ್ಹತೆ) ವೃಂದ ವೇತನ (ವೇತನ, ಇತರೆ) 
1 2 3 4 5 6 7 8 9 10 11 12 
ನಗರ ಸ್ಥಳೀಯ ಸೆ: ಪುರಸಭೆ ಸವದತ್ತಿ 
ಪುರಸಭೆ ಠರಾವ ನಂ: 184 
ಎಸ್‌.ಎಸ್‌.ಎಲ್‌.ಸಿ - 
ದಿ:30-01-88 ಪುರಸಭೆ ಠರಾವ 
ಹಿಂದೂ 0 2006ಕ್ಕೆ 10 ವರ್ಷ ಸೇವೆಯಲ್ಲಿದ್ದಾರೆ. 
ಶ್ರೀ ಎಸ್‌ ಎಂ ಸಿ & ರೂಲ್‌ ಪ್ರಕಾರ ನಂ: 117 ದಿ:23-10-93 
1 01/06/1966 ಲಿಂಗಾಯತ 15/08/1988 ಪಿ.ಯು.ಸಿ - 1986 ದ ಆಪರೇಟರ ಮೇಲ್ಪಟ್ಟು ಮೂಲ ವೇತನ 
ಪಟ್ಟೇದ ಎಸ್‌.ಎಸ್‌.ಎಲ್‌.ಸಿ ಡಿ.ಎಂ.ಎ ಆದೇಶ ನಂ:ಪೌನಿ/ 
(ಸಾಮಾನ್ಯ) ಜೆ.ಸಿ ಇಲೇಕಿಕಲ್‌ ೨ (25 ವರ್ಷ) 10400-00 
೬ ಅ ಸಿಬ್ಬಂದಿ/63/99-2000 
1991 
ದಿ: 25-11-1999 
ಪುರಸಭೆ ಠರಾವ ನಂ: 184 
ದಿ:30-01-88 ಪುರಸಭೆ ಠರಾವ 
2006ಕ್ಕೆ 10 ವರ್ಷ ಸೇವೆಯಲ್ಲಿದ್ದಾರೆ. 
ಶ್ರೀ ಪಿ ಎಫ್‌ 7 ನೇ ತರಗತಿ ಪಾಸ ಸಿ & ರೂಲ್‌ ಪ್ರಕಾರ ಸಹಾಯಕ ನಂ: 117 ದಿ:23-10-93 
2 30/06/1969 ಮುಸ್ಲಿಂ 13/1/1991 — ಮೇಲ್ಲ; ಬು ಮೂಲ ವೇತನ 
ಗೊರವನಕೊಳ್ಳ ಹುಬ್ಬಳ್ಳಿ ಇಲೇಕ್ಟಿಕಲ್‌ ಎಸ್‌.ಎಸ್‌.ಎಲ್‌.ಸಿ ಆಪರೇಟರ ಡಿ.ಎಂ.ಎ ಆದೇಶ ನಂ:ಪೌನಿ/ 
(21 ವರ್ಷ) 9600-00 





























೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 
ಪುರಸಭೆ ಠರಾವ ನಂ: 184 
ದಿ:30-01-88 ಪುರಸಭೆ ಠರಾವ 
ಹಿಂದೂ 2006ಕ್ಕೆ 10 ವರ್ಷ ಸೇವೆಯಲ್ಲಿದ್ದಾರೆ 
ಶ್ರೀ ಸಿ ಎಸ್‌ ಸಿ & ರೂಲ್‌ ಪ್ರಕಾರ ನಂ: 117 ದಿ:23-10-93 ಜೆ 
3 15/04/1965 ಲಿಂಗಾಯತ 07/04/1991 7ನೇ ತರಗತಿ ಪಾಸ ವಾಲ್ಪಮನ್‌ ಮೇಲ್ಲ; ್ರು ಮೂಲ ವೇತನ 
ಮಡಿವಾಳರ 7 ನೇ ತರಗತಿ ಡಿ.ಎಂ.ಎ ಆದೇಶ ನಂ:ಪೌನಿ/ 
(ಸಾಮಾನ್ಯ) (21 ವರ್ಷ) 9600-00 
ಸಿಬ್ಬಂದಿ /63/ 99-2000 
ದಿ:25-11-1999 
ಪುರಸಭೆ ಠರಾವ ನಂ: 184 
ದಿ:30-01-88 ಪುರಸಭೆ ಠರಾವ 
2006ಕ್ಕೆ 10 ವರ್ಷ ಸೇವೆಯಲ್ಲಿದ್ದಾರೆ. 
ಶ್ರೀ ಎಫ್‌ ಎಚ್‌ ಸಿ & ರೂಲ್‌ ಪ್ರಕಾರ ನಂ: 117 ದಿ:23-10-93 
4 05/06/1967 ಹಿಂದೂ ಉಪ್ಪಾರ 18/07/1991 ಎಸ್‌.ಎಸ್‌.ಎಲ್‌.ಸಿ ವಾಲ್ಪಮನ್‌ ಮೇಲ್ಪಟ್ಟು ಮೂಲ ವೇತನ : 
ಕಿತ್ತೂರ 7ನೇ ತರಗತಿ ಡಿ.ಎಂ.ಎ ಆದೇಶ ನಂ:ಪೌನಿ/ ks 
(21 ವರ್ಷ) 9600-00 
ಸಿಬ್ಬಂದಿ/63/99-2000 
ದಿ: 25-11-1999 
ಪುರಸಭೆ ಠರಾವ ನಂ: 184 
ದಿ:30-01-88 ಪುರಸಭೆ ಠರಾವ 
2006ಕ್ಕೆ 10 ವರ್ಷ ಸೇವೆಯಲ್ಲಿದ್ದಾರೆ. 
ಶ್ರೀ ಎಚ್‌ ಡಿ ಎಸ್‌.ಎಸ್‌ ಸಿ & ರೂಲ್‌ ಪ್ರಕಾರ ನಂ: 117 ದಿ:23-10-93 | 
5 01/11/1968 ಮುಸ್ಲಿಂ 24/08/1988 ವಾಲ್ವಮನ್‌ ಮೇಲ್ಪಟ್ಟು ಮೂಲ ವೇತನ : 
ಪರಾಶಿ ` ಎಲ್‌.ಸಿ 7ನೇ ತರಗತಿ ಡಿ.ಎಂ.ಎ ಆದೇಶ ನಂ:ಪೌನಿ/ ಆ 
(25 ವರ್ಷ) 9600-00 
ಸಿಬ್ಬಂದಿ/11/99-2000 
ದಿ: 08-12-1999 
ಪುರಸಭೆ ಠರಾವ ನಂ: 184 
ದಿ:30-01-88 ಪುರಸಭೆ ಠರಾವ 
2006ಕ್ಕೆ 10 ವರ್ಷ ಸೇವೆಯಲ್ಲಿದ್ದಾರೆ. 
ಶ್ರೀ ಬಿ ಎಚ್‌ ಸಿ & ರೂಲ್‌ ಪ್ರಕಾರ ನಂ: 117 ದಿ:23-10-93 ಶೃ 
6 18/07/1963 ಹಿಂದೂ ಉಪ್ಪಾರ 07/07/1992 5 ನೇ ತರಗತಿ ವಾಲ್ತಮನ್‌ ಮೇಲ್ಪಟ್ಟು ಮೂಲ ವೇತನ : 
ಹಾದಿಮನಿ 7ನೇ ತರಗತಿ ಸ ಡಿ.ಎಂ.ಎ ಆದೇಶ ನಂ:ಪೌನಿ/ ಕ 
(20 ವರ್ಷ) 9600-00 
ಸಿಬ್ಬಂದಿ/11/99-2000 
ದಿ: 08-12-1999 
ಪುರಸಭೆ ಠರಾವ ನಂ: 184 
ದಿ:30-01-88 ಪುರಸಭೆ ಠರಾವ 
2006ಕ್ಕೆ 10 ವರ್ಷ ಸೇವೆಯಲ್ಲಿದ್ದಾರೆ 
ಶ್ರೀ ಎಂ ಎಫ್‌ ಸಿ & ರೂಲ್‌ ಪ್ರಕಾರ ನಂ: 117 ದಿ:23-10-93 y 
7 01/06/1956 ಮುಸ್ಲಿಂ 24/08/1988 7 ನೇ ತರಗತಿ ಹೆಲ್ಲರ ಮೇಲ್ಲ; ್ಬ್ರ ಮೂಲ ವೇತನ 
ದೇವಲಾಪೂರ 7ನೇ ತರಗತಿ ಡಿ.ಎಂ.ಎ ಆದೇಶ ನಂ:ಪೌನಿ/ 
(25 ವರ್ಷ) 9600-00 





























ಸಿಬ್ಬಂದಿ/63/99-2000 


ದಿ: 25-11-1999 






























































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ೫೫೩ 
ಪುರಸಭೆ ಠರಾವ ನಂ: 
184ದಿ:30-01-88 ಪುರಸಭೆ 
ಹಿಂದೂ ಠರಾವ ನಂ: 117 2006ಕ್ಕೆ 10 ವರ್ಷ ಸೇವೆಯಲ್ಲಿದ್ದಾರೆ. 
ಶ್ರೀ ಜಿ ಎಂ ಸಿ & ರೂಲ್‌ ಪ್ರಕಾರ 
8 01/07/1965 ಲಿಂಗಾಯತ 15/08/1988 4ನೇ ತರಗತಿ — ಹೆಲರ ದಿ:23-10-93 ಡಿ.ಎಂ.ಎ ಮೇಲಟು, ಮೂಲ ವೇತನ : 
ಶಿಗ್ಗಾಂವ 7 ನೇ ತರಗತಿ ಹ ಸ 
ಡಿ (ಸಾಮಾನ್ಯ) ಆದೇಶ ನಂ:ಪೌನಿ/ (25 ವರ್ಷ) 9600-00 
ಸಿಬ್ಬಂದಿ/11/99-2000 
ದಿ: 08-12-1999 
ಪುರಸಭೆ ಠರಾವ ನಂ: 184 
ದಿ:30-01-88 ಪುರಸಭೆ ಠರಾವ 
ಹಿಂದೂ 2006ಕ್ಕೆ 10 ವರ್ಷ ಸೇವೆಯಲ್ಲಿದ್ದಾರೆ. 
ಶ್ರೀ ಎಸ್‌ ವ್ಹಿ ಸಿ & ರೂಲ್‌ ಪ್ರಕಾರ ನಂ: 117 ದಿ:23-10-93 , 
9 ಇ 12/06/1970 ಲಿಂಗಾಯತ 24/08/1988 ಎಸ್‌.ಎಸ್‌.ಎಲ್‌.ಸಿ ದ ಹೆಲರ ಮೇಲಟು, ಮೂಲ ವೇತನ : 
ಅಡಕಿ 7ನೇ ತರಗತಿ `ಸ ಡಿ.ಎಂ.ಎ ಆದೇಶ ನಂ:ಪೌನಿ/ ಸ್ವ 
(ಸಾಮಾನ್ಯ) (25 ವರ್ಷ) 9600-00 
ಸಿಬ್ಬಂದಿ/11/99-2000 
ದಿ: 08-12-1999 
ಪುರಸಭೆ ಠರಾವ ನಂ: 184 
ದಿ:30-01-88 ಪುರಸಭೆ ಠರಾವ 
2006ಕ್ಕೆ 10 ವರ್ಷ ಸೇವೆಯಲ್ಲಿದ್ದಾರೆ. 
ಶ್ರೀ ಎಫ್‌ ಎಂ ಸಿ & ರೂಲ್‌ ಪ್ರಕಾರ ನಂ: 117 ದಿ:23-10-93 } 
10 10/12/1974 ಹಿಂದೂ ಕುರುಬರ 01/12/1991 7 ನೇ ತರಗತಿ — ಗಾರ್ಡನ ಮಾಳಿ ಮೇಲಟು, ಮೂಲ ವೇತನ : 
ಚಿಕ್ಕನ್ನವರ 7ನೇ ತರಗತಿ ಡಿ.ಎಂ.ಎ ಆದೇಶ ನಂ:ಪೌನಿ/ ಕ 
ಕ (22 ವರ್ಷ) 9600-00 
ಸಿಬ್ಬಂದಿ/63/99-2000 
ದಿ: 25-11-1999 
ನಗರ ಸ್ಥಳೀಯ ಸಂಸ್ಥೆ: ಪುರಸಭೆ ಚಿಕ್ಕೋಡಿ 
1 ಅಶೋಕ. ನೀರು ಸಾಮಾನ್ಯ ಸಭೆ 
ಸ ರುಳಕೆ “ಡಿ'ವೃಂದ 26-01-2003ಕ್ಕೆ 
ಬಸಪ್ಪಾ ಯನ, 01-06-1968 ಸಾಮಾನ್ಯ 27-01-1993 10 ನೇ ತರಗತಿ - ಸರಬರಾಜು ದಿ:27-01-1993 - 
7 ನೇ ತರಗತಿ. 10 ವರ್ಷ ಮೇಲ್ಪಟ್ಟು 
ಸಹಾಯಕ ಠರಾವ ನಂ:195 ಸ್‌ 
2 ರಾಜಶೇಖರ. ನೀರು ಸಾಮಾನ್ಯ ಸಭೆ 
ಡೆ 26-01-2003ಕ್ಕೆ 10 ವರ್ಷ 
ದತ್ತಾತ್ರೇಯ. 18-07-1974 ಹಿಂದೂ ನಾವ್ಚಿ 27-01-1993 10 ನೇ ತರಗತಿ ದ "ಡಿ'ವೃಂದ 7 ನೇ ತರಗತಿ. ಸರಬರಾಜು ದಿ:27-01-1993 ತೆ — 
ನೀಲಟ್ಟು 
ಹೊನಮಾನೆ ಸಹಾಯಕ ಠರಾವ ನಂ:195 ಡು 
3 ಸುರೇಶ. ಈರಪ್ಪಾ. ನೀರು ಸಾಮಾನ್ಯ ಸಭೆ 
26-01-2003ಕ್ಕೆ 10 ವರ್ಷ 
ಬಸವಾ 16-07-1960 ಹಿಂದೂ ಚಲವಾದಿ 27-01-1993 10 ನೇ ತರಗತಿ — “ಡಿ'ವ್ಯಂದ 7 ನೇ ತರಗತಿ. ಸರಬರಾಜು ದಿ:27-01-1993 ಠರಾವ ದ 
ಮೇಲಟ್ರು 
ಸಹಾಯಕ ನಂ:195 ಸ 
4 ರವೀಂದ್ರ. ಶಂಕರ. ನೀರು ಸಾಮಾನ್ಯ ಸಭೆ 
3 ಹಿಂದೂ 'ಡಿ'ವೃಂದ 26-01-2003ಕ್ಕೆ 10 ವರ್ಷ 
ನೇರ್ಲೆ. 20-03-1976 06-04-1995 10 ನೇ ತರಗತಿ — ಸರಬರಾಜು ದಿ:06-04-1995 ದಾ 
ಲಿಂಗಾಯತ 7 ನೇ ತರಗತಿ. ಮೇಲ್ಪಟ್ಟು 
ಸಹಾಯಕ ಠರಾವ ನಂ:8 ಜ್‌ 













































































೫೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 
5 | ಅಶೋಕ. ನೀರು ಸಾಮಾನ್ಯ ಸಭೆ 
| 26-01-2003ಕ್ಕೆ 10 ವರ್ಷ 
ಚಂದ್ರಪ್ಪಾ. 01-03-1976 ಪ.ಜಾತಿ 06-04-1995 10 ನೇ ತರಗತಿ ದ "ಡಿ'ವೃಂದ 7 ನೇ ತರಗತಿ. ಸರಬರಾಜು ದಿ:06-04-1995 ಠರಾವ ದ 
ಮೇಲಟ್ರು 
ಬ್ಯಾಕೂಡೆ. ಸಹಾಯಕ ನಂ:8 ಸ 
ನಗರ ಸ್ಥಳೀಯ ಸಂಸ್ಥೆ; ನಗರಸಭೆ ಗೋಕಾಕ 
ಸರ್ಕಾರದ ಅಧೀನ 
ಕಾರ್ಯದರ್ಶಿ ನಗರಾಭಿವೃದ್ದಿ 
ಮುನ್ನಪ ಸನ್ನಪ ಈ 10.04.2006ಕ್ಕೆ 10 ವರ್ಷ 
6 ಸಾ 19-04-1971 ಹಿಂದೂ ಕುರುಬರ | 06-01-1996 ಬಿ.ಎ ದ ಕ ವೃಂದ ಬಿ. ಎ. ಸೂಪರ್‌ವೈಜರ್‌ ಇಲಾಖೆ ಬೆ೦ಗಳೂರು ಇವರ ದ 
ಹುಲಮನಿ ಮೇಲ್ಕಟ್ಟು 
ಆದೇಶ ಸಂ. ನಆಇ/ 
565/ಎಂಎಲ್‌ಆರ್‌/98 
7 ಭೀಮಪ್ಪ ಅಲ್ಲಪ್ಪ ಸರ್ಕಾರದ ಅಧೀನ 
ನಂದಿ SSLC ಕ ವೃಂದ ಕಾರ್ಯದರ್ಶಿ ನಗರಾಭಿವೃದ್ಧಿ 
ಇ 10.04.2006 ಕ್ಕೆ 10 ವರ್ಷ 
01-06-1966 ಹಿಂದೂ ಉಪ್ಪಾರ 01-01-1996 Diploma ದ 55.0 ಸೂಪರ್‌ವೈಜರ್‌ ಇಲಾಖೆ ಬೆ೦ಗಳೂರು ಇವರ ಹ 
ನೀಲಟು, 
civil Diploma civil ಆದೇಶ ಸಂ. ನಆಇ/565/ wk 
ಎಂಎಲ್‌ಆರ್‌/98 
8 ಬಾಬಾಸಾಬ. ಸಾಮಾನ್ಯ ಸಭೆ 
ಪೌರಕಾರ್ಮಿಕ 27-07-2003 ಕ್ಕೆ 
ದಿಲೀಪ. 22-07-1975 ಪ.ಜಾತಿ 28-07-1993 7 ನೇ ತರಗತಿ ದ ಪೌರಕಾರ್ಮಿಕ ದಿ:27-01-1993 ಠರಾವ ಜು 
Ne 'ಡಿ'ವೃಂದ 10 ವರ್ಷ ಮೇಲಟು, 
ಕೌವಲಗೆ. ನಂ:206. ಘ್‌ 
9 ಕಿರಣ. ಈಶ್ವರ. ಸಾಮಾನ್ಯ ಸಭೆ 
Fy ಪೌರಕಾರ್ಮಿಕ ; 27-07-2003 ಕ್ಕೆ 
ಮಾಳಕರಿ. 01-09-1974 ಪ.ಜಾತಿ 28-01-1993 7ನೇ ತರಗತಿ ದ ಪೌರಕಾರ್ಮಿಕ ದಿ:27-01-1993 ಠರಾವ ದ 
“ಡಿ'ವ್ಯಂದ 10 ವರ್ಷ ಮೇಲಟು, 
ನಂ:206. ಕಲ 
10 ವಿನಾಯಕ. ವಿಷ್ಣು ಸಾಮಾನ್ಯ ಸಭೆ 
ಈ ಪೌರಕಾರ್ಮಿಕ 27-07-2003 ಕ್ಕೆ 
ಜಾಧವ. 15-07-1963 ಪ.ಜಾತಿ 28-01-1993 3 ನೇ ತರಗತಿ ದ ಪೌರಕಾರ್ಮಿಕ ದಿ:27-01-1993 ಠರಾವ 3. 
'ಡಿ'ವೃಂದ 10 ವರ್ಷ ಮೇಲಟು, 
ನಂ:206. ಬ 
1] ಅನ್ನಪೂರ್ಣಾ ಸಾಮಾನ್ಯ ಸಭೆ 
5 ; 27-07-2003 ಕ್ಕೆ 
ಕಲ್ಲಪ್ಪಾ. 01-08-1968 ಪ.ಜಾತಿ 28-01-1993 7 ನೇ ತರಗತಿ ಎ ಪೌರಕಾರ್ಮಿಕ "ಡಿ'ವೃಂದ ಪೌರಕಾರ್ಮಿಕ ದಿ:27-01-1993 ಠರಾವ 3. 
ಟೆ 10 ವರ್ಷ ಮೇಲಟು, 
ತಮ್ಮಾಣಿಗೋಳ ನಂ:206. ಸ 
12 ಕೃಷ್ಣಾಬಾಯಿ. ಸಾಮಾನ್ಯ ಸಭೆ 
2 27-07-2003 ಕ್ಕೆ 
ಶಿವಪ್ಪಾ. ಶಿಂಗೆ. 15-07-1971 ಪ.ಜಾತಿ 28-01-1993 7 ನೇ ತರಗತಿ ದ ಪೌರಕಾರ್ಮಿಕ "ಡಿ'ವೃಂದ ಪೌರಕಾರ್ಮಿಕ ದಿ:27-01-1993 ಠರಾವ ಅ 
10 ವರ್ಷ ಮೇಲಟು, 
ನಂ:206. 4 
13 ಲಕ್ಷ್ಮೀಬಾಯಿ. ಅ. ಸಾಮಾನ್ಯ ಸಭೆ 
2 27-07-2003 ಕ್ಕೆ 
ಕದಮ. 12-11-1970 ಪ.ಜಾತಿ 28-01-1993 | 6 ನೇ ತರಗತಿ ಈ ಪೌರಕಾರ್ಮಿಕ “ಡಿ'ವೃಂದ ಪೌರಕಾರ್ಮಿಕ ದಿ:27-01-1993 ೭ 





























ಠರಾವ ನಂ:206. 





10 ವರ್ಷ ಮೇಲ್ಪಟ್ಟು 












































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ೫೫೫ 
14 ಸುಭದ್ರಾ ಸಾಮಾನ್ಯ ಸಭೆ 
¥ ಪೌರಕಾರ್ಮಿಕ ಪೌರ 27-07-2003 ಕ್ಕೆ 
ಸಂತರಾಮ. 01-06-1966 ಪ.ಜಾತಿ 28-01-1993 | 1 ನೇ ತರಗತಿ ದಿ:27-01-1993 
ಧಾಮನವರ "ಡಿ'ವೃಂದ ಕಾರ್ಮಿಕ 10 ವರ್ಷ ಮೇಲ್ಪಟ್ಟು 
ಸ ಠರಾವ ನಂ:206. 
15 ಪಾರವ್ವಾ. ಸಾಮಾನ್ಯ ಸಭೆ 
A ಪೌರಕಾರ್ಮಿಕ ಪೌರ 27-07-2003 ಕ್ಕೆ 
ಸಂತ್ರಾಮ. 22-07-1969 ಪ.ಜಾತಿ 28-01-1993 | 2 ನೇ ತರಗತಿ ದಿ:27-01-1993 
ಧಾಮನವರ "ಡಿ'ವೃಂದ ಕಾರ್ಮಿಕ 10 ವರ್ಷ ಮೇಲ್ಪಟ್ಟು 
ಕ ಠರಾವ ನಂ:206. 
16 ವನ್ನುರಮ್ಮಾ ಸಾಮಾನ್ಯ ಸಭೆ 
ಕ ಪೌರಕಾರ್ಮಿಕ ಪೌರ 27-07-2003 ಕೈ 
ಬಯ್ಯಾ. 22-07-1972 ಪ.ಜಾತಿ 28-01-1993 | 2 ನೇ ತರಗತಿ ದಿ:27-01-1993 
ಭಂಡಾರಿ. "ಡಿ'ವೃಂದ ಕಾರ್ಮಿಕ 10 ವರ್ಷ ಮೇಲ್ಪಟ್ಟು 
“ ಠರಾವ ನಂ:206. 
17 ದತ್ತಾತ್ರೇಯ. ಸಾಮಾನ್ಯ ಸಭೆ 
ರ ಪೌರಕಾರ್ಮಿಕ ಪೌರ 27-07-2003 ಕೈ 
ಮಲ್ಲಪ್ಪಾ 08-01-1975 ಹಿಂದೂ ಮಾದರ 28-01-1993 | 7 ನೇ ತರಗತಿ ದಿ:27-01-1993 
ಮದಾಸಿ "ಡಿ'ವೃಂದ ಕಾರ್ಮಿಕ 10 ವರ್ಷ ಮೇಲ್ಪಟ್ಟು 
ಠರಾವ ನಂ:206. 
18 ಚಂಪವ್ವಾ. ಸಾಮಾನ್ಯ ಸಭೆ 
ಪೌರಕಾರ್ಮಿಕ ಪೌರ 27-07-2003 ಕ್ಷೆ 
ಶ೦ಕರ. ಮಾಳಗೆ. 01-06-1971 ಪ.ಜಾತಿ 28-01-1993 | 4 ನೇ ತರಗತಿ ದಿ:27-01-1993 ಸ 
"ಡಿ'ವೃಂದ ಕಾರ್ಮಿಕ 10 ವರ್ಷ ಮೇ ಬಟ್ಟು 
ಠರಾವ ನಂ:206. 
19 ರವಿ ಬಸಪ್ರಭು ಸಾಮಾನ್ಯ ಸಭೆ 
BE ಪೌರಕಾರ್ಮಿಕ ಪೌರ 27-07-2003 ಕ್ಕೆ 
€ರದಾಳೆ. 16-04-1962 ಪ.ಜಾತಿ 28-01-1993 1 ನೇ ತರಗತಿ ದಿ:27-01-1993 
"ಡಿ'ವೃಂದ ಕಾರ್ಮಿಕ 10 ವರ್ಷ ಮೇಲ್ಪಟ್ಟು 
ಠರಾವ ನಂ:206. 
20 ಸರೋಜನಿ. ಸಾಮಾನ್ಯ ಸಭೆ 
ಪೌರಕಾರ್ಮಿಕ ಪೌರ 27-07-2003 ಕ್ಕೆ 
ನಾಗಪ್ಪಾ. 15-02-1970 ಪ.ಜಾತಿ 28-01-1993 1 ನೇ ತರಗತಿ ದಿ:27-01-1993 
ರಾಯನ,ವರ "ಡಿ'ವೃಂದ ಕಾರ್ಮಿಕ 10 ವರ್ಷ ಮೇಲ್ಪಟ್ಟು 
ಬ ಠರಾವ ನಂ:206. 
21 ಅಪ್ಪಾಸಾಬ ಸಾಮಾನ್ಯ ಸಭೆ 
ಜ್‌ ಪೌರಕಾರ್ಮಿಕ ಪೌರ 27-07-2003 ಕೈ 10 ವರ್ಷ 
ಉರ್ಮಿ. 20-07-1975 ಪ.ಜಾತಿ 28-07-1993 7ನೇ ತರಗತಿ ದಿ:27-01-1993 A 
“ಡಿ'ವೃಂದ ಕಾರ್ಮಿಕ ನಲ್ಪಟ್ಟು 
ರೇವಡೆ ಸ ಠರಾವ ನಂ:206. 
22 ಬಾಬು. ಕಾಳು. ಸಾಮಾನ್ಯ ಸಭೆ 
ಸೂಕರ ಪೌರಕಾರ್ಮಿಕ ಪೌರ 27-07-2003 ಕ್ಕೆ 10 ವರ್ಷ 
ಅಬಿಲಕ್ಕಿ 30-04-1972 ಪ.ಜಾತಿ 28-01-1993 7 ನೇ ತರಗತಿ ದಿ:27-01-1993 
“ಡಿ'ವೃಂದ ಕಾರ್ಮಿಕ ಮೇಲ್ಪಟ್ಟು 





























ಠರಾವ ನಂ:206. 




















R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 






























































೫೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೧೫ ಭಾಗ ೪ಎ 
23 ಶಕುಂತಲಾ. ಸಾಮಾನ್ಯ ಸಭೆ 
ಪಕ್ಷಿ ನ ಪೌರಕಾರ್ಮಿಕ ಪೌರ 27-07-2003 ಕೈ 10 ವರ್ಷ 
ಮಂತಪ್ಪಾ, 28-08-1961 ಪ.ಜಾತಿ 28-01-1993 3 ನೇ ತರಗತಿ ದಿ:27-01-1993 - 
ಗಾರೆ. "ಡಿ'ವೃಂದ ಕಾರ್ಮಿಕ ಮೇಲ್ಪಟ್ಟು 
ಠರಾವ ನಂ:206. 
24 | ಶಂಕರ ಬಾಬು ಸಾಮಾನ್ಯ ಸಭೆ 
ತ ಪೌರಕಾರ್ಮಿಕ ಪೌರ 27-07-2003 ಕ್ಕೆ 10 ವರ್ಷ 
ತ್ರ 01-06-1961 ಪ.ಜಾತಿ 28-01-1993 1 ನೇ ತರಗತಿ ದಿ:27-01-1993 ಈ 
"ಡಿ'ವೃಂದ ಕಾರ್ಮಿಕ ಮೇಲ್ಪಟ್ಟು 
ಠರಾವ ನಂ:206. 
25 ಭೀಮಪ್ಪಾ ಸಾಮಾನ್ಯ ಸಭೆ 
ಪೌರಕಾರ್ಮಿಕ ಪೌರ 05-04-2005 ಕ್ಕೆ 10 ವರ್ಷ 
ಸಿದ್ದಪ್ಪಾ. 20-05-1976 ಪ.ಜಾತಿ 06-04-1995 | 7 ನೇ ತರಗತಿ ದಿ:06-04-1995 
ಡೊಣವಾಡೆ. "ಡಿ'ವೃಂದ ಕಾರ್ಮಿಕ ಮೇಲ್ಪಟ್ಟು 
ಠರಾವ ನಂ:8 
ಈ ಅಧಿಸೂಚನೆಯಲ್ಲಿರುವ ದಿನಗೂಲಿ ನೌಕರರು ದಿನಗೂಲಿ ನೌಕರರಾಗಿ ಸೇವೆಗೆ ಸೇರುವಾಗ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ದಿ ಅಧಿನಿಯಮ 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಹಾಗೂ ಸಲ್ಲಿಸಿರುವ ಮಾಹಿತಿ 
ಹಾಗೂ ದಾಖಲೆ ಸುಳ್ಳು/ಘೋರ್ಜರಿಯಾಗಿದ್ದಲ್ಲಿ ಅವರುಗಳ ಹೆಸರು ಈ ಅಧಿಸೂಚನೆಯಲ್ಲಿ ಸ್ವಯಂಚಾಲಿತವಾಗಿ ರದ್ದಾಗುವ ಷರತ್ತಿಗೊಳಪಟ್ಟಿರುತ್ತದೆ. 
ಸಿದ್ಧಿಕ್‌ ಪಾಷ 
PR. 221 ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC. 50 ನಗರಾಭಿವೃದ್ಧಿ ಇಲಾಖೆ. 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


